Seog ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮರಸ್ಪತ ಕೃತಿ 


2 ಜೀವ ಧ್ವನಿ 


Scot) MS ಅಕಾಡಮಿ ಪ್ರಶಸ್ತಿ ಪುರಸ್ಕೃತ ಕೃತಿ 


AR ಸರು SN vy IA 
te EW ST: 
egw 
BRE ay an 


ಚೆನ್ನವೀರ ಕಣವಿ 


ಐಬಿಎಚ್‌ ಪ್ರಕಾಶನ 

ನಂ.77, ರಾಮರಾವ್‌ ಲೇ ಔಟ್‌, 2ನೇ ಮೈನ್‌ 
4ನೇ ಕ್ರಾಸ್‌, ಬಿಎಸ್‌ಕೆ 3ನೇ ಹಂತ 
ಬೆ೦ಗಳೂರು-560 085 


JEEWA DHWANI : Acollection of Poems in Kannada by 
Chennaveera Kanavi, Published by H.K.L. Adiga for 
IBH PRAKASHANA No. 77, Ramrao layout; 2nd Main 
Ath Cross, B.S.K. 3rd Stage, Bangalore-85. 
Phone : 26698088, 65598689. 


ISBN : 81-89268-93-4 


Paper used : 70 GSM Maplitho 


Size :4 Crown. 
® 
@ ಲೇಖಕರವು 


ಎರಡನೆಯ ಮುದ್ರಣ : 1983 
ಮೂರನೆಯ ಮುದ್ರಣ : 2007 


ಪುಟಗಳು : 82 


ಬೆಲೆ : ರೂ. 40.00 
ಅಕ್ಬರ ಜೋಡಣೆ : 
ಅತ್ರಿ ಗ್ರಾಫಿಕ್ಸ್‌ 
ಬೆಂಗಳೂರು -50 


ಮುದಣ : 

ಪರಿಮಳ ಮುದ್ರಣಾಲಯ | 
ಬ್ಯಾಟರಾಯನಪುರ, ಮೈಸೂರು ರಸ್ತೆ, 
ಬೆಂಗಳೂರು- 560 026 
ದೂರವಾಣಿ : 26758058. 


ಮೂರನೆಯ ಆವೃತಿಗಾಗಿ 


ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಪುರಸ್ಕೃತವಾದ ಪ್ರಸುತ ಕೃತಿ ಕ 
"ಜೀವದ್ದನಿ'ಯ ಮೂರನೆಯ ಆವೃತ್ತಿಯನ್ನು ಪ್ರಕಟಿಸಲು ಮೂಲ ಪ್ರಕಾಶಕರಾದ 
ಐಬಿಎಚ್‌ ಪ್ರಕಾಶನವೇ ಮುಂದೆ ಬಂದಿರುವುದು ಸಂತೋಷದ ಸಂಗತಿ. 

ಈ ಬಗ್ಗೆ ವಿಶೇಷ GA, ವಹಿಸಿದ ಶ್ರೀ ಸಂಜಯ ಅಡಿಗ ಅವರಿಗೆ ನನ್ನ 
ಹೃತ್ಪೂರ್ವಕ ಕೃತಜ್ಞತೆಗಳು. 

ಪುಸಕದ ಎರಡನೆಯ ಮುದ್ರಣದ ಪ್ರತಿಯನ್ನು ತಮ್ಮ ಸಂಗ್ರಹದಿಂದ 
ಒದಗಿಸಿದ ಡಾ॥ ಗಿರಡ್ಡಿ ಗೋವಿಂದರಾಜರಿಗೆ ಸ್ನೇಹಪೂರ್ವಕ ವಂದನೆಗಳು. 


ಧಾರವಾಡ ಚೆನ್ನವೀರ ಕಣವಿ 


20.4.2007 
ಬಸವ ಜಯಂತಿ 


A 
23 


ಎರಡು ಮಾತು 

"ನಗರದಲ್ಲಿ ನೆರಳು' ಪ್ರಕಟವಾದನಂತರ ಆರು ವರುಷಗಳ ಅವಧಿಯಲ್ಲಿ 
ನಾನು ಬರೆದ ಕವನಗಳ ಸಂಕಲನವಿದು. ಕವಿತೆ ಬರೆಯುವಾಗ ಇರುವ 
ಮನಸಿನ ಒತ್ತಡ, ಲವಲವಿಕೆ, ಕಾಳಜಿಗಳು ಒಂದು ಬಗೆಯಾದರೆ, ಅವನ್ನೇ 
ಸಂಗ್ರಹರೂಪದಲ್ಲಿ ಪ್ರಕಟಿಸುವಾಗ ಒದಗುವ ಜವಾಬ್ದಾರಿ ಕವಿಯ ಕೈ 
ಹಿಡಿಯುತದೆ. ಕಾವ್ಯ ಸೃಷ್ಟಿಗೊಳ್ಳುವಾಗಿನ ಒಂದು ಬಗೆಯ ತೃಪ್ಶಿ ಆಮೇಲೆ 
ಉಂಟಾಗುವ ಯಾವುದೋ ಒಂದು ಕೊರತೆ ಇವುಗಳ ಸೆಣಸಾಟವೇ ಇದಕ್ಕೆ 
ಕಾರಣವಿರಬಹುದು. ಎಷ್ಟೇ ಪ್ರಯತ್ನಪಟ್ಟರೂ ಕವಿ ತನ್ನನ್ನು ಇಡಿಯಾಗಿ ಒಂದು 
ಕವಿತೆಯಲ್ಲಿ ಅಭಿವ್ಯಕಿಗೊಳಿಸಿಕೊಳ್ಳುವುದು ಬಹುಮಟ್ಟಿಗೆ ಅಸಾಧ್ಯ. ಆದರೆ 
ಅದನ್ನು ಬರೆದ ಕಾಲದ ಮನಸಿನ ಭಾವಾನುಭವ, ಕವಿಯ ಅಭಿವ್ಯಕ್ತಿ ಸ್ವಾತಂತ್ರ ದ 
ಫಲವಾಗಿ ಸಹಜ ರೂಪವನ್ನು ತಳೆದು ಸ್ವಯಂಪೂರ್ಣವೇ ಆಗಿ ತೋರಬಹುದು. 
ಏನೇ ಆದರೂ ಕಾವ್ಯ ಕಲೆಯಲ್ಲಿ ಪರಿಪೂರ್ಣತೆಯೆನ್ನುವದು ಮೃಗಜಲದಂತೆ 
ಅವನನ್ನು ಮುಂದೆ ಮುಂದೆ ಎಳೆದುಕೊಂಡು ಹೋಗುತಲೇ ಇರುವಂಥದು. 


ಕುಟಿಲ ರಾಜಕೀಯದಿಂದ ಬಗ್ಗಡಗೊಂಡು ಭ್ರಷತೆಗೀಡಾಗುತ್ತಿರುವ ನಾಡ 
ಜೀವನ, ನಾವು ಬದುಕುತಿರುವ ಹಸರತ ಪರಿಸರ, ಬಾಳುವೆಯ ಆಳದಲ್ಲಿರುವ 
ರಸವಂತಿಕೆ, ಪ್ರೀತಿ, ತಕ ಮನುಷ್ಯ ಸಂಬಂಧಗಳಿಗೆ ಒದಗುವ 
ಸಂತೋಷ ಹಾಗೂ ಸಾರ್ಥಕ್ಯಭಾವ, ನಮಗೆ ಅರಿವಿರದಂತೆಯೇ ಬಾಳನ್ನು 
ಬೆಳಗಿಸುವ ಲೋಕೋತರ ಕರುಣೆಯ ಸೆಳಕು-ಇವು ಎಂದಿನಂತೆ ಇಲ್ಲಿಯೂ 


ಬಹುಮಟ್ಟಿಗೆ ಪ್ರೇರಣೆ ನೀಡಿವೆ. ಹಲವು ಸಲ ಸಂಕೀರ್ಣವಾದ 
ಛಂದೋವಿನ್ಯಾಸದಲ್ಲಿ ಕೆಲವು ಸಲ ಸಾಂದ್ರವಾದ ಸುನೀತ ಶಿಲ್ಪದಲ್ಲಿ ಆಗೀಗ 
ಭಾವಗೀತದಲ್ಲಿ ಯಥೋಚಿತ ರೂಪುದಳೆದ ಕವನಗಳು ಇವು. ಇವೆಲ್ಲವನ್ನೂ 
ಒಟ್ಟಿಗೆ ಆಸ್ವಾ ದಿಸುವ ಸಂಸ್ಥಾರ ಸಂಪನ್ನ ರಸಿಕ ಮನಸಿಗೆ ಅವುಗಳ ಜೀವ ಧ್ವನಿ 
ತಮ್ಮದೇ pom ae ತಕ್ಕಂತೆ “ತಕ ತನ್ನ ದೃಷ್ಟಿಕೋನವನ್ನು 
ಒಗ್ಗಿಸಿಕೊಳ್ಳಬಹುದೆಂದು ಆಶಿಸುತ್ತೇನೆ. 


ಗುಣಾನುರಾಗಿಗಳೂ ಮಾನ್ಯ ಮಿತ್ರರೂ ಆದ ಡಾ|| ಹಾ. ಮಾ. ನಾಯಕರ 
ಪ್ರೀತಿಯ ಒತಾಯವಿರದಿದ್ದರೆ ಈ ಸಂಗ್ರಹ ಇಷ್ಟು ಬೇಗ ಹೊರಬರುತಿರಲಿಲ್ಲ 
ಹೆಸರಾಂತ ವಿಮರ್ಶಕರೂ, ಆತ್ಮೀಯ ಸ್ನೇಹಿ ತರೂ ಆದ ಶ್ರೀ ಗೌರೀಶ ಕಾಯ್ಕಿಣಿ 
ಹಾಗೂ ಡಾ. ಜಿ. ಎಸ್‌. ಶಿವರುದ್ರಪ್ಪ ಕ ವಸುನಿಷ್ಠ ನಿಮ 
ನನ್ನ ಆತ್ಮವಿಶ್ವಾಸವನ್ನು ದೃಢಗೊಳಿಸುತ್ತ ಬಂದಿದೆ. ಡಾ. ಜಿ. ಎಸ್‌. ಇತಯ 
ನಿರಂತರವಾಗಿ ತಮ್ಮ ಪ್ರೀತಿ ವಿಶ್ವಾಸಗಳನ್ನು ತೋರಿಸುತಲೇ ಬಂದಿದ್ದಾರೆ. 
ಇವರೆಲ್ಲರಿಗೂ ಇನ್ನೂ ಅನೇಕಾನೇಕ ಕವಿ-ಸಹೃದಯರಿಗೂ ನನ್ನ ಅನನ 
ಕೃತಜ್ಞತೆಗಳು. 


ಐಬಿಎಚ್‌ ಪ್ರಕಾಶನದಿಂದ ಈ ಸಂಕಲನವನ್ನು ಇಷ್ಟೊಂದು ಅಂದವಾ! 
ಪ್ರಕಟಿಸಿ ನನ್ನ ಮನಸನ್ನು ಹಗುರಗೊಳಿಸಿರುವ ಶ್ರೀ ಜಿ. ಕೆ. ಅನಂತರಾಮ 
ಅವರಿಗೆ ಸನ್ನ. ಹೈತೂರ್ವಕ ಧನ್ಯ ವಾದಗಳು. 


"ಚೆಂಬೆಳಕು' ಚೆನ್ನವೀರ ಕಣವಿ 
ಕಲ್ಯಾಣ ನಗರ, ಧಾರವಾಡ-7 
15-9-1980 


ಪರಿವಿಡಿ 


ಸಾವಿರದ ಸತ್ಯ 

"ಅಲ್ಲ ಮಾತ್ಚೇಳತೀನಿ' 
ಹುಲ್ಲು 

ಜೋಳದ ಪಾಳಿ 

ಇಳಿದ ಬೆಲೆ 

ಒಂದು ವ(0)ಚನ 

ಒಣ ನಿಗ್ಗರ 

ಸಾಧನೆ 

ಆದರೂ ಅವನ ನೆನಪು 
ನೆನಪು 

ನಮ್ಮ "ಮನು'ವಿನ ಕಥೆ 
ಎದ್ದೀರಾ? ನೀವು ಎದ್ದೀರಾ | 
ಅಡ್ಡ ಮಳೆ 

ಧ್ವನಿ-ದನಿ 

ಈಗ ಕವಿತೆ ಬರೆಯಲು... 
ಇರುವೆ 

"ಮನು'ವಿನ ಕೊನೆಯ ಗಳಿಗೆ 
ಪ್ರತಿ ಯುಗಾದಿಯ ನಸುಕು 
ಬೆಳವಲದ ಬಾಗಿನ 
ಗೋಪುರದ ಗಡಿಯಾರ 
ಕರ್ನಾಟಕ ಕಾಲೇಜಿನ ವಜ್ರಮಹೋತವಕ್ಕೆ 
ಜಿಜ್ಞಾಸೆ 


"ಸಿಂಪಿ'ನೊಳೆಗಿನ ಮುತ್ತು 
ಗೌರೀಶರ ಗೌರವ 
ಖಗ್ರಾಸ ಗ್ರಹಣ 

ವಂದನ 

ಹಾಡು 

ಔಸರಾಯಿತು ಕರ್ನಾಟಕ 
ಏಳಿ, ಬೆಳ್ಳಿ ಮೂಡಿದೆ 
ಯುವಶಕ್ತಿ 

ನಾಗರ ಪಂಚಮಿ 

ನಿನ್ನ ಕರುಣೆಗೆ 

ಶರಣು ಅಮ್ಮ 
ಮಹಾಂತ ಭಿಕ್ಷೆ 

ನಾನು ಮತ್ತುಇತರರು 
ಆಕಾಶ 

ಆತ್ಮ ಉಪದೇಶ 


ನೀಲ WS 
oh 


52 
53 


54 


$3 


56 


57 


58 
59 
- 
* 


65 


67 


68 
70 


-73 
“75 


78 
81 


= pal ಸತ್ಯ 


ಎಷ್ಟಂದರೂ ನಿನಗೆ Reston 

ಹೊತು. ಗೊತ್ತು, ನೇಮ-ನಿತ್ಯ. ಯಾವುದೂ ಇಲ್ವ 
ಆಡಾಡುತ, ಅಡ್ಡಗಾಲು : ನಡುವೆ ಒಡ್ಡುವ ಸವಾಲು. 
ಓಡುವ ಭರಾಟಿಯಲ್ಲಿ ಬಂಡಿ ಕಳಕೊಂಡಂತೆ a 
ಕೊಂಡಿ, ಕಡೆಗೀಲು. ತೆರೆದ: ಕಣ್ಣು ತೆರೆದಂತೆ 
ಬಟಾಬಯಲು. ಹಾಡೇ ಹಗಲು ದರೋಡೆ: 
ಹಿಂದೆ-ಮುಂದೆ ಸುತ್ತಲೂ ಹದ್ದು-ನೆರಳಿನ ಪಹರೆ. 
ಚೂರೂ ಗುರುತು BIG ಮುಖ ಚಹರೆ. 

ಯಾರ ಮುಖಾಂತರವೊ ನಿನ್ನ ಕಂಡಾಗ ಸಂಕಟ, ದುಃಖ 
ಮತ್ತೆ ಯಥಾಪ್ರಕಾರ : 

ಪಿಸಿನೂಲು ತೆಗೆದು, ಹೆರಿದಲ್ಲಿ ಎಳೆ ಹಚ್ಚಿ 

ಹುರಿ ಮಾಡಿ ಸುತುವ ಚರಖ- 

ಮಗ್ಗದಲ್ಲಿ ಮೆಲ್ಲಗೆ ಬಗ್ಗಿ ನೇಯುವ ಸುಖ. 


ಮರವೆಯ ಪರದೆಯಾಚೆ ಕಾಡಿನ ದಾರಿ 
ಕಾಲಮಾನಕ್ಕೆ ದೂರ. 

ತೆರೆ ಎದ್ದಾಗ ಇದ್ದಕ್ಕಿದ್ದಂತೆ ಸನಿಹ, ಒಮ್ಮೆಲೆ ಕ್ರೂರ. 
ಹುಟ್ಟಿನ ಬೆನ್ನ ಹುರಿಗುಂಟ ಏರಿ 


10 


ಜೀವ ಧ್ವನಿ 


ತುಟ್ಟತುದಿಗೊಂದು ತರಹ. 

ಮುಟ್ಟಿ ನೋಡಿದ ಹಾಗೆ ದಿಟ್ಟತನದನುಭವ. 

ಕೊಟ್ಟು ರುಚಿತೋರಿ, ಜನೊಂಡಂತೆ ನಾಲಗೆಯ ರವರವ. 
ಇರಬಹುದು ನ ನಿನಗಿದು ಸಹಜ; ಒಂದು ರೀತಿಯ ಮಜ. 
ನಮಗೆ ಆಕಸ್ಥಿಕದ ಭಯ. 

ಎಲ್ಲಾ ಕಳೆದು ಉಳಿದದ್ದು ಉಳಿಯದಿದ್ದದ್ದೂ ನಿಜ. 
ಒಣಗಿದೆಲೆ, ಬಾಡಿದ ಹೂವು, ಕಳಿತ ಹಣ್ಣು - 

ಹುಳು ಕೊರೆದು, ಬಿರುಗಾಳಿ ಬೀಸಿ ಉದುರಿದರೆ 
ಮತ್ತೆ ಮಣ್ಣು 

ಮಂಜಿನೊಳಗಿಂದ ಹೊರಬಿದ್ದ ಮುಂಜಾವು, 

ಧ್ಯಾಹ್ನ ಏರುವ ಕಾವು- 


| ಇರವ. ಸತ್ಯ : ಒರೆಗಳಚಿದಲಗು. 


ಹಗಲೆಲ್ಲ ತೊಗರಿಚುವರಿ ಹಿಂಡು ತಲೆ-ಕೆಳಗು. 
ನುಂಗಬೇಕಾದದ್ದು ಕೆಹಿ ಗುಳಿಗೆ- 

ಸಿಕ್ಕು ನೀರಿನ ಸುಳಿಗೆ, ಮುಳುಗಿ 

ಎದ್ದಂತೆ ಗುಳ್ಳಿ : ಕೊನೆಯ ಗಳಿಗೆ. 


ಜೀವ ಧ್ವನಿ 11 


"ಅಲ್ಲ, ಮಾತ್ಲೇಳತೀನಿ' 


ಯಾಕ ಸುಳ್ಳುಳ್ಳ ಸುದ್ದಿ ಹಬ್ಬಸೀರಿ ? 

ಮೊನ್ನಿ ಸಭಾದಾಗ ಯಾರೂ ನನ್ನ ಕಡೆ ಚಪ್ಪಲಿ ತೂರಿಲ್ಲ 
ಖರೇ ಹೇಳೀನಿ : 

ತೂರಿದ್ದರೂ ನಾ ಅದನ್ನ ನೋಡಿಲ್ಲ 

ಕಟ್ಟ ಖರೇ ಹೇಳೀನಿ à 

ಅದು ನನಗ ಬಡದೇ ಇಲ್ಲ 

ಪೇಪರಿನ್ಯಾಗ ಸುದ್ದಿ ಬಂದದಂತ್ಲೇಳಿ 

ಅದನ್ನೆಲ್ಲಾ ನಂಬಾಕ ಹೋಗಬ್ಬಾಡ್ರಿ. 

ಓದು ಒಲ್ಯಾಗ ಸುಡ್ರಿ. 

ಅವರರ$ ಏನ ಸುದ್ದ ಇರತಾರ? 

ನಡೀಬಹುದಾದ್ದನ್ನ ನಡದ5 ಹೋತು ಅಂತಾರ. 
ಹೋತೋ, ಬಂತೋ-ಅಂತೂ ಸುದ್ದೀ ಮಾಡಾರ. 
ಆದರ, ಯಾರೊ ಕರೇ ನಿಶಾನಿ ಹಿಡಿದಿದ್ದು ಮಾತ್ರ ಖರೆ. 
ಯಾಕಂದರ ಬಿಳೇ ಟೊಪಿಗಿ ನಡುವ ಕರೇದು ಕಂಡ ಕಾಣಸದ. 
ಅದರಾಗೇನ ತಪ್ಪದ? © 

ಅವತ್ತ ಮಂದಿ ಕೂಡಿದ್ದೇನು ತುಸಾನ59 

ನನ್ನ ಭಾಷಣಂದರೇನ BANS? 

ಅಂಥಾ ಗದ್ದಲದಾಗ 


12. 


ಜೀವ ಧ್ವನಿ 


ಯಾರದಾರ ಕಾಲಾಗಿಂದು ಕೈಯ್ಯಾಗ, 

ಕೈಯ್ಯಂದು ತಲಿಮ್ಯಾಗ ಹೋಗೂದು 

ಸ್ವಾಭಾವಿಕ, ಹೌದಲ್ಲ) 

ಅಂದ ಮ್ಯಾಲೆ, ಬೇಕಂತ$ ತೂರಿದರು 
ಅಂತ ಯಾಕ ಬೊಬ್ಬಾಟ ಮಾಡೀರಿ? 


ಹೋಗಲಿ, ಒಂದು ವ್ಯಾಳೆ : ತೂರೇ. 'ಬಿಟ್ಟಾರಂತ 'ಇಟಗೊಳ್ರಿ : 
ಚೆಂಡು ತೂರಿ ಹಿಡಕೋತಾರಲ್ಲಾ 

ಹಾಂಗ್ಯಾಕ ಮಾಡಿರಬಾರದು? BEY. 

ಇಲ್ಲ ನನ್ನ BBS ತೂರಿದರು- 

ಅಂತ ನೀವನಬಹುದು. 

ಹಂಗಾರ ನಾ ಒಂದು ಪ್ರಶ್ನೆ ಕೆಳೀನಿ : 

ಅದೇನಿವರು ಸ್ವತಃ ತಯಾರ ಮಾಡಿದ್ದ? © 

ಯಾರದೊ ಅಂಗಡ್ಯಾಗ ಕೊಂಡದ್ದು 

ಇಷ್ಟು ದಿವಸ ಹಾಕ್ಕೊಂಡು ಅಡ್ಡಾಡಿದ್ದು — 

ಈಗ ಹರಿದಿದ್ದೀತು, ಬೀಸಿ ಒಗದಿದ್ದಾರು-ಆತು. - 

ಅಲ್ರೀ, ಎಲ್ಲೀದರ ಸಿಟ್ಟ ತಂದು ಎಲ್ಲಾ 5ರ ಹಾಕಿದರ Ph 
ಏನ ಬಂದ್ಹಂಗಾತು? 

ಟ್‌ ಗುಂಡು: ಹಾಕಿದ್ದ, ಇವರ್ಯಾಕ ಗುರ್ರನಬೇಕು? 
ಧಾರಣಿ ಏರಸೂದು, ಮಾನ- ಮರ್ಯಾದಿ ಎಷು 

ನಾಲಗಿ ಹೊಳೂದು- 

ಎಲ್ಲಾ ಕಡೇನೂ ನಡದ ನಡದೈತಿ. 

ಬರೇ ನಮಗ ಏನ ಗುತಿಗಿ ಕೊಟೆ ತೆ? 

ಬಿಹಾರದಾಗ ನೋಡ್ರಿ, ಹ್ಯಾಂಗ ಬಾಯಿಗೆ ಅರಿವಿ ಕಟ್ಟಿಕೊಂಡು 
ಹಿಂದೆ ಕೈ ಕಟ್ಟಿಕೊಂಡು ಮೆರವಣಿಗಿ ಹೊರಟದ್ರು- 

ಅವರ$ ಪೇಪರಿನವರ$ ಕೊಟ್ಟಾರಲ್ಲ- 


ಜೀವ ಧ್ವನ 


ಹಾಂಗ ಬಾಯಿ ಮುಚ್ಚಿಕೊಂಡು ಸುಮ್ಮನಿರಬೇಕ್ರೆಪ 
ಅಂದರ ಶಾಣ್ಯಾತನ. 

ಅಲ್ವ ಮಾತ್ಚೇಳತೀನಿ ; 

ಚಪ್ಪಲಿ ತೂರಿದ್ದು ತೂರಿ ಹೋಯ್ಕು 

ಅವರಿಗೊಂದು ಹೊಸಾ ಜೋಡು ಕೊಡಿಸಿದರಾತಿಲ್ಲೊ? 
ಏನಂತೀರಿ ? 


ತನಾ 


13 


ಜೀವ ಧ್ವನಿ 


ಹುಲು 
CA 


ಮೊ ಜುಲೈ ತಿಂಗಳ ಜಿಟಿ ಜಿಟಿ ಮಳೆ - 

ಗಟಗಟ ಕುಡಿದು ಧುತೆಂದು ಬೆಳೆದು ನಿಂತಿದೆ ಹುಲ್ಲು 
ಎಲ್ಲಾದರೂ ಸ್ವಲ್ಪ ಪಡುವು ಸಿಕ್ಕರೆ ಸಾಕು: | 

ಸಿಮೆಂಟು ಗೋಡೆಯ ಬಿರುಕು, ಟಾರು ಬೀದಿಯ ಒಡಕು - 
ಎಂಥ ಇಕ್ಕಟ್ಟಿನಲ್ಲು ಹೊರಬರುತದೆ ತುರಾಯಿ ಹಚ್ಚಿಕೊಂಡು. 


ಗುಡ್ಡ ಮರಡಿ- ಬಯಲು ಸ್ವಂತ ಸಾಮ್ರಾಜ್ಯ. 

ಹಿತಿಲದ ಮಾತು ಗೊತ್ತೇ ಇದೆ; 

ಅಂಗಳದ ಅಂಗುಲಂಗುಲ ಕೂಡ ಅದರದೇ ಗುತಿಗೆ. 
ಹೂದೋಟದಲ್ಲಿ ಹೇಳಿ ಕಳಿಸಿದ ಹಾಗೆ ಹೊತಿಗೆ 
ಮೊದಲೇ ಬಂದು ಡೇರೆ ಹೊಡೆದು ತಳವೂರುತದೆ- 
ನೀರೆರೆದು ಬೆಳೆಸಿದ ಹೂವಿನಗಿಡಕ್ಕೆಸೆದು ಸವಾಲು; 
ಬೀಜದ ಕಸುವೊ, ಮಣ್ಣಿನ ಹಸಿವೋ- 
ಮುಸುಗುಡುತದೆ ದನ ಮೇದು ಹೋದ ಮೇಲೂ. 


ಕರುಣೆ ತೋರದೆ ಕುರುಪಿಯಿಂದ ಕೆತ್ತಿ ಕೆತ್ತಿ ತೆಗೆದು 
ಹೊರಗೊಗೆದು ಹಸನಾಯಿತೆಂದು ಉಸಿರು ಬಿಡು- 
ವಷ್ಠರಲ್ಲೇ ಕಷ್ಟದ ಮರುದಿನದ ಮುಖದಂತೆ 


ಜೀವ ಧ್ವನಿ 15 


ಬ್ಲೇಡಿಗೆ ತಯಾರು. ನೀವಾರು, ನಿಮ್ಮ ಹೆಸರೇನು 
ಕಸುಬಾವುದು-ಐದೆಸೆಯೆಲ್ಲ ಅದಕೆ ಗೊತ್ತು 
ಕರಿಕೆ : ಕಜ್ಜಿಯ ತುರಿಕೆ, ಹುಲ್ಲು ಕಾಮನಬಿಲ್ಲು 
ಕಣುಚಿ ಬಿಟೇ - 

& ಚ ew 
ಬಿಡುತದೆ ಬಾಣ; ಹೇಳಿ ಎಲ್ಲಿಲ್ಲ ಅದರ ತಾಣ? 


ಇರಬಹುದು ಬಂಡೆಗಲ್ಲಿನ ಬೋಳುತಲೆ ಅಲ್ಲಲ್ಲಿ ಅದರ 
ತಳದಲ್ಲಿ ಮೆತ್ತಗೆ ಮಲಗಿರುತದೆ, ಪರೀಕ್ಷಿಸಿ ನೋಡಿ. 
ಬೇಲಿದಾಟಿ ಒಳಗೆ ನುಗ್ಗುತದೆ; ಕಾಲ ಕೆಳಗೇ ಬಂದು 
ಜಗ್ಗುತ್ತದೆ. ಲಾನಿನ ಕ್ರಾಪು ಕತ್ತರಿಸಿದಾಗ ಮಗ್ಗುಲದಲ್ಲಿ 
ಹಿಗ್ಗುತದೆ; ಬರುಬರುತ್ತ ಒಗ್ಗಿಹೋಗುತದೆ. 


ಮಳೆಗೆ ಹುಲ್ಲು ಮೊಳೆಯುವದು ಮೂಲಪ್ರವ್ಛತ್ತಿ ನಿಸರ್ಗ. 

ಕಳೆ ತೆಗೆದು ಬಿತ್ತಿ ಬೆಳೆಯುವದು ನಾಗರಿಕ ಮಾರ್ಗ. 
ಮರುಭೂಮಿಯ ಮಾತು ಬೇರೆ; ಅಲ್ಲಿ ಮಳೆಯೂ ಇಲ್ಲ 

ಆದರೂ ದೂರ ಅಲ್ಲೊಂದು ಓಯಸಿಸ್ಸು ಉಂಟಲ್ಲ ಮಾರಾಯರೆ- 
ಅದಕ್ಕೇ ಅಲ್ಲಿ ಒಂಟಿ ಮಲಗಿ ಮೆಲುಕಾಡಿಸುವದು. 


10 


ಜೋಳದ ಪಾಳಿ 


ಬೆಳುವಲದ ಹೊಲದ ಉದ್ದಗಲ ೨ ಎ ಎತರಕೆ 
ನಿಂತು ಗರಿಗೆದರಿ- 

ಹಾರಿ ಹೋಗುವದಿಲ್ಲ ಆಕಾಶಕ್ಕೆ. 

ಬಿರುಸು ನೆಲದೆದೆಗೆ ಬೆವರಿಳಿಸಿ, ಹದಗೊಳಿಸಿ 
ಬಿತ್ತಿ ಬೆಳೆದವನ ಕೈ | 

ಬಿಡುವುದಿಲ್ಲ, 


ಮೈ ಕೊಡವಿ ಏಳುತೇನೆ ಮುಗಿಲ ಮುತಿನ ಹನಿಗೆ. 


ಎಡೆ ಹೊಡೆದು. ಸುತಮುತಿನ ಕಳೆಯ ಕಿತಾಗ 


ದಿನಕೊಂದು ಗೇಣು ಸುಳಿದೆಗೆದು ಬೆಳೆಯುತ್ತೇನೆ. : 


ಶಿಸಿನ ಸಿಪಾಯಿಯಂತೆ ನಿಲ್ಲುತ್ರೇನೆ ಸಾಲಾಗಿ 
ಮಸಾರಿಗೆ ಹಸಿರು ಧ್ವಜವನೆತಿ, 

ಹೊಡೆ ಬಿಚ್ಚಿ ಹಗುರಾಗುತೇನೆ ಹೀಗೆ 

ಚರಗ ಚೆಲ್ಲುವ ಸೀಗೆ ಹುಣ್ಣಿಮೆಗೆ. 

ಹಕ್ಕಿ ಬಂದು ಕುಕ್ಕಿದರೂ ತೂಗುತೇನೆ 
ತೆನೆಯೊಡನೆ ಮೆಲ್ಲಗೆ ನೋವಾಗದಂತೆ; 
ಬಾಗುತ್ತೇನೆ ಭೂಮಿತಾಯಿಗೆ ಭಾರವಾಗದಂತೆ. 
ಮಾಗುತೇನೆ ಒಂದಕ್ಕೆ ನೂರು ಸಾವಿರವಾಗಿ 
ಕಾಳಲ್ಲ ಮುತ್ತಿನ ಗೊಂಡೆಯಾಗಿ. 


ಜೀವ ಧ್ವನಿ 


ಜೀವ ಧ್ವನಿ 


ಹಂತಿಯ ಹಾಡು ಸೂಸಿ, ಬೀಸುಗಾಳಿಗೆ ಸೋಸಿ 
ಕಣಕಣದಲ್ಲಿ ರಾಶಿಯಾಗುತ್ತೇನೆ. 


ಅದೇ ಚಣವೆ ದನಕರುಗಳಿಗೆ ಹೊಟ್ಟು ಮೇವಿನ - ಬಣಿವೆ. 


ಹಿಟ್ಟಾಗಿ, ಬಳೆಯ ತಾಳಕ್ಕೆ ಗುಟ್ಟಾಗಿ 

ಬಡವರಂಗೈ ತುಂಬ ರೊಟ್ಟಿಯಾಗಿ': 

ಖಾರ, ಉಳ್ಳಾಗಡ್ಡಿ sindi ಬದನೆಕಾಯಿ 
ಪರಸರ ಭೆಟ್ಟಿಯಾಗಿ, 

ತುತ್ತು ತುತಿಗೆ ಶಿವಾ ಶಿವಾ ಎಂದು 

ತುಂಬುತೇನೆ ಹಸಿದ ಹೊಟ್ಟೆ 

ಇಷ್ಟೂ ಸಿಗದಿದ್ದವರ ಗೋಳು ಕೇಳಿ, ಕಸವಿಸಿಗೊಂಡು 
ಸಿಟ್ಟಿನಲಿ ಅವುಡುಗಚ್ಚಿ 

ನಿಟ್ಟುಸಿರು ಬಿಟ್ಟಿದ್ದೇನೆ. 

ಅವರಿಗೆ ಮಾತ್ರ ಗೊತ್ತು ನಿಜವಾದ ನನ್ನ ಬೆಲೆ - 
ನೀವೇಕೆ ಏರಿಸುತ್ತೀರಿ, ಹೊಟ್ಟೆ ತುಂಬಿದ ಮೇಲೆ ? 
ನನ್ನ ಮುಚ್ಚಿಟ್ಟು ಮುಗ್ಗುನಾರಿಸಬೇಡಿ. 

ದಯವಿಟ್ಟು ಎಲ್ಲರಿಗೂ ಹಂಚೆ, ಅಡ್ಡ ಬರಬೇಡಿ 
ನಾನವರ ದೇವರ ಗುಡಿ. 


17 


B 


ನ್ನೂ ಇನ್ನೂ ಇಳಿಯುತವಂತೆ 
ಹತ್ತತ್ತು ಪೈಸೆ- 


ಹೊಟಿ ತುಂಬ ಕೊಟಿದಾರೆ 
eJ eJ 


ಅಂತೂ ದೊಡ್ಡ ಭಾರ ಇಳಿದಂತಾಯ್ತು 
ಮನೆಮಂದಿಗೆಲ್ಲ ; ಇನ್ನು ನಿಶ್ಚಿಂತೆ- 


ಎಂದು ಮಾತಾಡಿಕೊಳ್ಳುತಿದ್ದರು ಅತೆ-ಸೂಸೆ 


ರೇಶನ್‌ ಕಾಳಿನ ಕಲ್ಲು-ಕಸ ಆರಿಸಿ ಚೆಲ್ಲುತ್ತ 
ಬೊಗಸೆ ಬೊಗಸೆ. 


ಸಂಜೆ ಪೇಟೆಗೆ ಹೋಗಿ, ಎಲ್ಲಾ ಕಡೆಗು 
ಧಾರಣಿ ಕೇಳಿ 

ಸಣ್ಣ ಕೈ ಚೀಲದ ತುಂಬ ಸಾಮಾನು ತಂದಾಗ 
ಗಂಡನ ಕಿಸೆಯಲ್ಲಿ ಉಳಕೊಂಡಿತ್ತು ಹೇಗೊ 
ಗಾಳಿಗೆ ಹಾರಿ ಹೋಗದೆ- 

ಒಂದು ನಯಾಪೈಸೆ. 


ಜೀವ ಧ್ವನಿ 


ಜೀವ ಧ್ವನಿ 


ಒಂದು ವ( 0)ಚನ 


ಎತೆತ್ತ ನೋಡಿದರತ್ತ ನೀನೆ ದೇವಾ 

ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ 

ಸಕಲ ಅಸ್ತ್ರ- DANY ವಿಸಾರದ ರೂಹು ನೀನೆ ದೇವಾ. 
ನಿಚ್ಚ ನಿಚ್ಚ ಅವಕಾಶವಾಣಿಯಲ್ಲಿ ಮುಚ್ಚು ಮರೆಯಿಲ್ಲದೆ 
ಪ್ರಮಾಣಿಸಿ ಕೇಳಬಹುದಯ್ಯಾ. 

ವರ್ತಮಾನದ ಪುಟಪುಟದ ಸಂಕಟದಿಂದ 

ನಿನ್ನ ನಾಮದ ಸಂಪುಟವಯ್ಯಾ. 

ಭೂತವಾಗಿ ಕಾಡುತಿದ್ದವರನಾರೂ ಕಾಣದಂತಿರಿಸಿದೆಯಯ್ಯಾ. 
ಭವಿಷ್ಯದ ಉಜ್ವಲತೆಯನ್ನು ನೆನೆದು 

ಈಗಲೆ ಕಣ್ಣು ಕುಕ್ಕುವದಯ್ಯಾ. 

ರಾಕ್ಷಸನಾಮ ಸಂವತ್ರರದಲ್ಲಿ 

ನಿನ್ನ ದಾರಿಗೆ ಅಡ್ಡ ಬಂದವರನೆಲ್ಲ 

ಉದ್ದ ಮಲಗಿಸಿದೆಯಯ್ಯಾ. 

"ನಳ'ಪಾಕದ ಉಪ್ಪಿನಕಾಯಿ ಇಂದೇ ಹೆಚ್ಚಿ 

ಇಂದೇ ಕಳಿಯುವಂತಾದುದನ್ನು ಕಂಡು 

ಕಣ್ಣು ಕಣ್ಣು ಬಿಡುವಂತಾಯಿತಯ್ಯಾ 

ಉದ್ದಾನ ವೀರಭದ್ರೇಶ್ವರಾ. 


19 


ಜೀವ ಧ್ವನಿ 


ಓದುತ್ತ ಬರೆಯುತ್ತ 

ಕಾಲು ಕೆರೆಯುತ್ತ 

ಅತಿತ್ರ ಸುತ್ತು ಹಾಕಿ ಮಾತಾಡುತ್ತ 
ಒಡ್ಡಿದ ಕುತ್ತ 

ದಾಟಿ, ಕತ್ತೆತ್ತಿ ಮುಗಿಲು ನೋಡುತ್ತ 
ಮಬ್ಬುಗತಲಿನಲ್ಲಿ ಒಬ್ಬೊಬ್ಬರೇ 
ಸೇರಿಕೊಳ್ಳುತಿದ್ದಾರೆ ಹುತ್ತ 


ಮಳೆ, ಬಿಸಿಲು, ಗಾಳಿ, ಹಸಿರು 

ಜಾರುವ ಕೆಸರು : ರೋಸಿಗಿಡುವಷ್ಟು 
ಅದನೆಲ್ಲ AO ಹೊತ್ತು ಬದಿಗಿಟ್ಟು 

ಉಸಿರು ಬಿಗಿಹಿಡಿದು-ಬಿಟ್ಟು 

ಹಿಡಿದು ಸಾವಕಾಶ | . 
ರೂಢಿಯಾಗುತ್ತಿದೆ ಯಮ-ನಿಯಮದ ಗುಟ್ಟು 


ಎಲ್ಲ ಒಳಗೇ ಹತಿಕೊಂಡು 

ನುಂಗಿ ನೀರು ಕುಡಿದರೆ, ತುಂಬಿದ ಕೆರೆ: 
ಕೋಡಿ ಒಡೆದರೆ : ರಾಡಿ-ಅರೆ 

ಮತ್ತೆ ವಿಪರೀತ. ವಾಚಕರೆ 


ಜೀವ ಧ್ವನಿ 21 


ಪಾಚಕ ಶಕಿಗೂ ಒಂದು ಮಿತಿಯುಂಟು. 
ಅಲ್ಲದೇ ಅದರದೇ ಗತಿಯುಂಟು. 


ಮಾಡಬೇಕೆಂದರೆ - 

ಬೇರೆ ಕೆಲಸ ಸಾಕಷಿದೆ. 

ನಿಜ; ಕ್ರಿಮಿನಾಶಕ ಹೊಡೆಯುವಾಗ ಮೂಗು - 
ಬಾಯಿ ಕಟ್ಟಿಕೊಂಡದ್ದು, ಆಮೇಲೆಯೂ ಈ ಸೋಗು 
ಎಷೊತಿನವರೆಗೆ ಹಾಗೇ ಇಡುವುದು ? 


22 ಜೀವ ಧ್ವನಿ 


ಸಾಧನೆ 


ಮಾಡುವ ಕೃತಿಯೇ ಅಡುವ ಮಾತಿಗೆ ಸಫಲತೆ-ಸಂಕೇತ 

ಇಲ್ಲ ನಡುವೆಯೇ ಗುಡುಗುಡು ಎಂದರೆ ಎಲ್ಲಿ ಮಳೆಯ ನಾತ? 
ಬರಿ ಮಾತಿನ ಬಿರುಗಾಳಿಗೆ ನೆಲ ಹಸಿಯಾಗುವದೇನಣ್ಣಾ? 
ಪ್ರತಿಜ್ಞೆಗಳ ಪ್ರತಿ ಮಾಡಿ ಹಂಚಿದರೆ ಕುಂಚಕೆಲ್ಲಿ ಬಣ್ಣ? 


ಭಾವ ಹುಟ್ಟುವುದು, ದೇಶ ಕಟ್ಟುವುದು ಕೆಡುಕ ಮೆಟ್ಟುವುದು ಅಸರಂತ - 
ಗುರಿಯು ಕಂಡರೂ ದಾರಿ ಹಿಡಿದು ನಡೆದೆರಡು ಹೆಜ್ಜೆ ಸ್ವಂತ - 

ಪಟ್ಟ ಅನುಭವವೆ ಗಟ್ಟಿಗೊಂಡು ಹೊಸ ದೃಷ್ಟಿ ಸೃಷ್ಟಿಗೂಡಿ 

ಸುತುಮುತ್ತು ಸಂವೇದ, ಶೋಧ, ಶಮೆ-ದಮೆಗೆ ಹೆಗಲು ನೀಡಿ. 


ಮುಂದೆ ಬಂದವರು, ಹಿಂದೆ ಉಳಿದವರು-ನಡುವೆ ಹಳ್ಳಕೊಳ್ಳ : : 
ಮಾನವತೆಯ ಸೇತುವೆಯ ಕಟ್ಟಿ ಮಮತೆಯನು ತೋರಬಲ್ಲ 
ದಾರಿಯುಂಟು, ಹರದಾರಿಗುಂಟ ಮೆರವಣಿಗೆಯಲ್ಲಿ ಹೊರಟು 
ಮರೆಯದಿರಲಿ ಕತಲೆಯ ಮೂಲೆ : ಚಿತಕ್ಷೆ ನೆನಪಿನೇಟು. 


ನಾನು-ನೀನು, ಅವರಿವರು ಸೇರಿ ವಹಿಸಿದ್ದೆ ಸಾರ್ವಜನಿಕ. 

ನಾವೆ ತಿದ್ದಿ ಮುದ್ದಿಸಿದ ಬಿಂಬ ಸದ್ದಿರದೆ ಸಹಿಸುವನಕ 
ಅರ್ಧಮರ್ಧ ಮುೂರ್ತಿಯನು ಕಟೆದು ಲಗುಬಗೆಯ ಕಿರ್ತಿತವಕ: 
ಹೊಟ್ಟೆದಪ್ಪ ಬಲು ದೊಡ್ಡ ಬಾಯಿ, ಕಣ್ಣೆರಡು ನೆತ್ತಿತನಕ. 


ಜೀವ ಧ್ವನಿ 


ಕೆಳಗೆ ಕತಲೆಯ ಕೂಪದಲ್ಲಿ ಒತೊತ್ತಿ ಸತ್ತ ಬದುಕು 
ಅಮಾನುಷದ ಬಿಗಿ ಮುಷ್ಟಿ ಬಿಡಿಸಿ ತಲೆಯೆತ್ತಿ ಕಂಡ ಬೆಳಕು ; 
ಕಟ್ಟಡಗಳೆದ್ದು ನಿಂತಂತೆ ಜನರ ಬೆನ್ನೆಲುಬು ನೇರವಾಗಿ 

ಭರ್ತಿ ಬಾಳಿನಲಿ ಬಂದು ನೆಲಸುವದೆ ಜೀವ ಧ್ಯೇಯವಾಗಿ. 


ಉಳ್ಳವರು ಮತ್ತೆ ಒಳ್ಳೊಳ್ಳೆಯವರು ಧುಮುಕಿದ್ದ ಕಳ್ಳ ಪೇಟೆ 
ಉಳಿದವರಿಗೇನು ಬಳ್ಳೊಳ್ಳಿ Ad, ಹುಲಿಗೆ ಚಿಗರಿ ಬೇಟೆ. 
"ಶುದ್ಧ ಎಂಬ ಅತಿ ಸಣ್ಣ ಶಬ್ದ ಕೋಶಕ್ಕೆ ಮೀಸಲೇನೊ 
ಇದ್ದು ಬಿದ್ದ ಸರಕೆಲ್ಲ ಬೆರಕೆ. ಬರಿ ಹರಕೆ ಹೊತರೇನು ? 


ಹನ 
ಕಣ್ಣೆದುರಿಗಿದ್ದು ಕೈಲಾಗದಂತೆ ಮೈಮನಸು ಮುದುಡಿ ಕುಳಿತ 
ಕೋಟಿ ಕೋಟಿ ಜನದೆದೆಯ ಮೀಟಿ ಹೊಸ ಅರಿವ ತೆರೆಯುವಾತ 
ಯಾರೆ ಇರಲಿ, ಬಾಗಿಲವ ತೆರೆದು ಎದ್ದೇಳಿ : ಸುಪ್ರಭಾತ. 


ಸುವಿಚಾರ ನಷ್ಟ ಆಚಾರಭ್ರಷ್ಟ ಅತ್ಯಂತ ಸ್ಪಷ್ಟ ಚಿತ 


ಬೆಳೆವುದೆಲ್ಲ ಕೆಳಗಿಂದ, ಬೇರಿನೊಳಗಿಂದ ಸತ್ವ ಹೀರಿ 
ಹಳ್ಳಿದಿಳ್ಳಿಗೂ ಇದೇ ಮಾತು, ಮತಿದೇ ಸಹಜ ದಾರಿ. 
ಒಂದನೊಂದು ಛೇದಿಸುತ ನೂರು ವರ್ತುಳದ ಪರಿಘದಲ್ಲಿ 
ಕೇಂದ್ರ ಬಿಂದುವನೆ ಮರೆತರೆಂತು ಸೌಂದರ್ಯ ನಕ್ಷೆಯಲ್ಲಿ ? 


ಅದನು ನೆನೆದೆ ಹದ ನೋಡಿ ಬಂತು ಮದವೇರಿದವರ ತಿವಿದು 
ಅಧಿಕಾರದಮಲು CAA, ಇಳಿದು, ಕಲಕಿದ್ದ ನೀರು ತಿಳಿದು. 
ದುಡಿಮೆಯಲ್ಲಿ ನಿನಗೇನು ಕಡಿಮೆ, ಕೈಯೊಡ್ಡಲೇಕೆ ಮುಂತೆ? 
ಭಿನ್ನವಿದ್ದರೂ ಸರಿಸಮಾನ ಅನುಮಾನ ಬಾರದಂತೆ. 


ವರ್ಷವೆಲ್ಲ ಸಂಘರ್ಷ, ಗುಡುಗು ಮಿಂಚೆಲ್ಲ ಮಳೆಗೆ ಹಾದಿ 
ಹೊಲಸು ತೊಳೆದು ಹಸನಾಗಿ ಸೃಷ್ಟಿ ಹೊಸದಾಗಿ ಕಂಡ ದೃಷ್ಟಿ 


23 


24 ಜೀವ ಧ್ವನಿ 


ಸ್ವೇಚ್ಛೆ ಚೆ ಗೊಂದು ಮಿತಿ, ನಿತ್ಯ ಕಾರ್ಯಗತಿ, ಗುಡಿಸಲಲ್ಲಿ ಜ್ಯೋತಿ 


ವ್ಯಕ್ತಿ -ಶಕ್ತಿ- ಸುವಿಕಾಸ-ಭಾಸ- "ಹವ್ಯಾಸ ಹಲವು ರೀತಿ.. 


ಆಂತರ್ಯದಲ್ಲಿ ಒಡಮೂಡಿ ಬಾಳಿನೊಡಗೂಡಿ ಸಾ ಶಿಸ್ತು 
ಒಲವು-ಚೆಲವು ಬಲಗೊಂಡು ಎಲ್ಲ ಗೆಲುವಿನಲಿ ಮೂಲವನ್ನು, 
"ಹೊರಸಿಕೊಂಡು ಹೋದಂಥ ನಾಯಿ ಮೊಲನೇನ ಓಡಿವುದಯ್ಯ" 
ಸ್ಫರಿಸಿಕೊಂಡು ಸ ಸಾಗೋಣ ಮುಂದೆ. ತಾ, ಮೊದಲು ನಿನ್ನ ಕೈಯ. 


ಸಫಲತೆಯ ತೃಪ್ತಿ: ತತ್ಕಾಲ ದೀಪ್ತಿ ಸಾಧನೆಗಗಾಧ ವ್ಯಾಪಿ 
ಶಿಖರದಲ್ಲಿ ಗುರಿ, ಸಾಹಸಕ್ಕೆ ಸರ್ವಾಂಗಶಕ್ತಿ ಕೋರಿ. 
ನಿರಂತರವು ಎಚ್ಚರದ ಗಂಟೆ, ಹಚ್ಚಿರಲಿ ಸಾಲು ದೀಪ 
ಸಮರ್ಪಣೆಗೆ ಕೃತುಶಕ್ತಿ ಸೇರಿ ತೋರುವದು ವಿಶ್ವರೂಪ. 


ಜೀವ ಧ್ವನಿ 


ಆದರೂ ಅವನ ನೆನಪು 


ಗಾಂಧೀಜಿಯ ಬಗ್ಗೆ ಈ ಹಿಂದೆ ಕವಿತೆ ಬರೆದು 
ಗೆದ್ದೆ 

ಎಂದು ಭಾವಿಸಿದ್ದೆ 

ಆದರೆ ಈಗ 

ಶಬ್ದಗಳಿಗೆ ಸಿಲುಕದೆ, ಅರ್ಥಕ್ಕೂ ನಿಲುಕದೆ 
ಬರಿಯ ದ್ವನಿಯಾಗಿ ಬಿಟ್ಟಿದ್ದಾನೆ. 


ಆದರೂ ಅವನ ನೆನಪು ಪದೇ ಪದೇ 
ಕಾಡುತದೆ. 
ನಮ ಸೊಕು-ಸೋಲು ಕೂರವಾಗಿ 

& ಶೆ D 
ಬಿಚ್ಚಿಕೊಳ್ಳುತದೆ. 
ಅವನೇ ತಂದುಕೊಟ್ಟ ಸ್ವಾತಂತ್ರ ವನ್ನು 
ಯಾರೋ ಕಸಿದು ತಮ್ಮ ಕಿಸೆಗೆ ತುಂಬಿ 
ಕೊಳ್ಳುತಿರುವಂತೆ ಭಾಸವಾಗುತದೆ. 


ನಾವು ಖಾಲಿ ಮೋಜು ಮಾಡುತ್ತಿರುವಾಗ 
ನವಖಾಲಿ ಚಿತ್ರ 
ಗಾಜು ಒಡೆದು ಹೊರಬರುತದೆ 


26 


ದಿಲ್ಲಿಯ ಸಂದಿ-ಗೊಂದಿಗಳನ್ನು ಸುತ್ತಿ 
ಮಂತ್ರಿ-ಮಹಲು-ದರಬಾರುಗಳಿಗೆ ಬೆನ್ನು ತಿರುಗಿಸಿ 
ಹೊಟ್ಟೆಯ ಮೇಲೆ 

ಹಸಿಮಣ್ಣಿನ ಮುದ್ದೆಯಿಟ್ಟುಕೊಂಡು 

ದೂರದ ಹಳ್ಳಿಯ ಹೊಲಗೇರಿಯಲ್ಲಿ 

ಮರೆಯಾಗಿ ಬಿಡುತ್ತದೆ. 


ಹುಚ್ಚ-ಮಹಾತ್ಮ ಎಂದು ಶಿಫಾರಸು ಕೊಟ್ಟು 
ಕೇವಲ ಮನುಷ್ಯರಾದ ನಾವು 

ಸೆರೆ - 

ಮನೆಗೆ ಮರಳುತೇವೆ. 

ಈಗಲೂ 

ಅದರ ಬಾಗಿಲುಗಳು ತೆರೆದೇ ಇವೆ. 


ಜೀವ ಧ್ವನಿ 


ಜೀವ ಧ್ವನಿ 27 


ನೆನಪು 


ತಲೆ ಜಜ್ಜಿಕೊಂಡರೂ ನೆನಪಾಗುವುದಿಲ್ಲ ಹಾಳಾದ್ದು - 

ಸದ್ದಿಲ್ಲದೆ ಬುದುಂಗನೆ ಎದ್ದು ನಿಲ್ಲುತ್ತವೆ ಬೇಕು-ಬೇಡಾದ್ದು 

ಯಾರೊ ಹೇಳಿದ್ದು: ಮರವೆಯ ಮದ್ದು ಅರಿವಿನ ವಿಶಾಲ ಜಾಲ - 
ದಲ್ಲಿ ಸಿಲುಕಿದ್ದು; ಕುಲುಕಿದರೆ ಮೇಲೆದ್ದು ಮುಗಿಬೀಳುವುದು. 


ಕದ್ದು ಕೊರೆಯುತವೆ ನೆಲದಾಳದ ಖಣಿಗಳನ್ನು; 

ಮಿಡುಕಿ ಹುಡುಕಾಡುತವೆ ಮಣಿಗಳನ್ನು; ಎಂದೋ 

ಬಿದ್ದ ಮಿಂಚಿನ ಹನಿಗಳನ್ನು; ಉದ್ದುದ್ದ ತೆನೆಗಳನ್ನು; 
ನಿರಾಳದಲ್ಲಿ ಮಮ್ಮಲ ಮರುಗಿ ಹೊರೆದ ಮಾತಿನ "ಮೊನೆಗಳನು 
ಕನಸಿನಲ್ಲುದವಿಸಿದ ವಿಚಿತ್ರ ಹೂವಿನ ಗೊನೆಗಳನ್ನು. 


ಏನಿದ್ದರೂ ಸೂರ್ಯ ಮೂಡುವದು ತಪಿದ್ದಲ್ಲ ಸದ್ಯಕ್ಕೆ 
ಅದೇ ಆಧಾರದಿಂದ ಲೋಕ ತೊಡಗಿಕೊಳ್ಳುವುದು- ಕೆಲಸಕ್ಕೆ 
ಬಾರದ ಸಂಜೆ ಮರಳುವದು, ಆಕಳಿಸಿ ನಿದ್ದೆ ಹೋಗುವುದು. 


ಎಲ್ಲಾ ವ್ಯವಹಾರ ಗೊತ್ತು ಮಾಡಿದ ಕಿರಾಣಿ ಅಂಗಡಿಯಲ್ಲಿ 
ತಕರಾರಿಲ್ಲದೆ ಸಾಮಾನು ತಂದೊಗೆದು ಮಾಡಿದ ಅಡಿಗೆ 
ಯಲ್ಲಿ ತುಂಬಿದ ರುಚಿಗೆ ಒಳಗೊಳಗೆ ವಿಸ್ಮಯ. 


28 ಜೀವ ಧ್ವನಿ 


ಮಕ್ಕಳ ಹೊಸ ನಮೂನೆಯ ಉಡಿಗೆ ತೊಡಿಗೆಯ ಭಯ 
ವಿಲ್ಲದ ನಡಿಗೆ. ದಾರಿಯಲ್ಲಿ ಅವರಿವರ ಅರ್ಥವಿಲ್ಲದ ಮುಗುಳೆಗೆ 
ಮತೆ ಮರೆವು : ಬದುಕು ತೆರವಾದಂತೆ, ಜಗದೊಳಗೆ 
ಎಲ್ಲಿಯೂ ಜಾಗವಿಲ್ಲದಂತೆ. ಬರಿಯ ಜೋಕಾಲಿ ತೂಗಿದಂತೆ. 


ದಿನದಿನದ, ಗಂಟೆ ಗಂಟೆಯ ಗಾಲಿಗಂಟಿದ ರೂಢಿ : ಉಜ್ಜಿ 
ಉಜ್ಜ ಲಗೊಳಿಸಲೇಕೆ ಆಗುತಿಲ್ಲ 2. ಉಸಿರು ಬಿಡದೆ Be, 
ಕೈಲು ನಿಲ್ದಾಣಕ್ಕೆ ಬಂದುಬಿಟ್ಟಾಗ ಗದ್ದಲದ ಗಡಿಬಿಡಿ ; 
ae ಮೂಲೆಗು ತುತ್ತು ಅಸ್‌ ಹರ್ಷ-ಸಂಘರ್ಷ 
ಜೀವಂತಿಕೆಯ ಸರ್ಶ-ಎಲ್ಲ ಒಮ್ಮೆಲೆ ಹೊತ್ತು ಒಯ್ದಂತೆ | 
ಸೀಟಿ, ಮುಖದ ಮೇಲೆ ನಿಶಾನಿಯ ಬೀಸಿ ವೇಗ ಏರುವದು; 
ಇಳಿಯುವದು ಇದ್ದು ಬಿದ್ದವರ ಉತ್ಸಾಹ ಅದೇ ದಾರಿ ಹಿಡಿದು. 
ಅಲ್ಲವೆ ಮತ್ತೆ ? ಇಪ್ಪತ್ನಾಲ್ಕು ತಾಸು ಬರಿ ನೂಕು ನುಗ್ಗಲು. 
ಗುಪ್ತ ಒಪ್ಪಂದಗಳ ಮುಂದೆ ಸೋತು ನಿಲ್ಲುವ ಸವಾಲು. 
ಮ ಮೆರೆದ ಹಲ್ಲಿ: ಕಿಡಕಿ 

ಪಡಕಿನ ಇರುಕಿನಲ್ಲಿ ಜೇಡಬಲೆ ಸುತಮುತಿನ ಹನಿ. 

"ಒಂದು ಜೇಡವು ತನ್ನ ಬೀಡನು ಕಟ್ಟಲೋಸುಗ ಗೆಳೆಯನೆ' 
ಮರೆತಿಲ್ಲ ಹಳ್ಳಿಯ pa WO, ತ್ಯೇ ಮಾಡಿ ತಿಳಿಸಿದ್ದರೂ 
ಹೊಳೆದದ್ದು ಈಗಲೆ ಕೂಗಿದ್ದು ಪದೇ ಪದೇ ಅದೇ ಕೋಗಿಲೆ 


ಎದ್ದೊಡನೆ ದಿನಪತ್ರಿಕೆಯ ಸುದ್ದಿ: ಎಷ್ಟು ಬೇಕೋ" 

ಅಷ್ಟು ಗೃಂಥದೊಳಹೊಕ್ಕು ಓದಿದ್ದು ಕಪಾಟಿನಲ್ಲಿ ಗೆದ್ದಲು 
ಹತದಂತೆ ಇರಲಿ ಮೇಜಿನ ಮೇಲೆ: ಹೂವ-ಹೂಜಿಯ ಬದಿಗೆ. 
ಆಳಕ್ಕೆ ಅಗೆದು ಸುತ್ತ ಸೆಲೆಯೊಡೆದು ತುಂಬಿಕೊಳ್ಳಲಿ 

ಸ್ವಂತ ಬಾವಿ, ಸೇದಿಕೊಳ್ಳಲಿ ನೆನಪು-ನೀರಡಿಸಿದವರು. 

ಓದಿ, ವಾದಿಸಿ, ಸಾಧಿಸಿದರೂ ಹೃದಯ ಸಂವಾದಕ್ಕೆ ಬೇರೆ ಹದ. 
ಬದುಕಿನಾರಾಧನೆಯ ಮಧ್ಯೆ ಹೊಮ್ಮುವದು ಜೀವನಾದ. 


ಜೀವ ಧ್ವನಿ 


ನಮ್ಮ "ಮನು'ವಿನ ಕಥೆ 


ನಮ್ಮ ಸಣ್ಣ ಹುಡುಗನಿಗೆ ನಾಯಿ ಸಾಕಬೇಕೆಂಬ ಆಶೆ- 
ಸ್ವಂತ ಮನೆಗೆ ಹೋದಾಗ ನೋಡೋಣ ಎಂದಿದ್ದೆ 
ಹೋದ ಮರುದಿನವೇ ತಂದು ಬಿಟ್ಟ ಒಂದು ಕುನ್ನಿ 
(ಅದು ಗಂಡು ಎಂಬುದು ಎಲ್ಲರಿಗೂ ಗೂತಾಯಿತೆನ್ನಿ) 


ಈದು ಹದಿನೈದು ದಿನ ಆಗಿರಬಹುದು. 
ಹಿಡಿದರೆ ನುಣುಚಿಕೊಳ್ಳುತಿತ್ತು ಅಷ್ಟು ಮೃದು. 
ಮೂಲೆಯಲ್ಲಿ ಹಾಸಿದ ಗೋಣಿ ತಟ್ಟು ಬಿಟ್ಟು 
ಕೋಣೆಯ ತುಂಬ ಓಡಾಡುತಿತ್ತು ಲುಟುಪುಟು. 


ಹಾಲಿನ ಬಟ್ಟಲು ಬಿಟ್ಟು ಮತ್ತೇನೊ ಹುಡುಕುತಿತು, 
(ತಾಯಿ ಯಾರ ಮನೆಯಲ್ಲಿತ್ತೊ ) 

ಹಗಲು ಹೊತ್ತು ಕಾಲು ಕಾಲಲ್ಲೇ ಯಾವತ್ತು 
ಯಾರಾದರು ಎಲ್ಲಿ ತುಳಿದುಬಿಡುತಾರೊ ಎಂದು ಭಯ - 
ಹೇಗೋ ಪಾರಾಗಿಬಿಡುತಿತ್ತು ದೇವರ ದಯ. 


ಕುಂಯ್‌ ಎಂದರೆ ಸಾಕು ನನ್ನ ಕಿವಿ ನಿಮಿರುತಿತ್ಕು 
ಹುಡುಗರಿಗೆ ಬಾಯಿ ಮಾಡುತಿದ್ದೆ- ಅಲ್ಲೇ ಕುಳಿತಲ್ಲಿಯೇ. 
"ಅದಕ್ಕೇನು ಧಾಡಿ, ಬರೇ ಡೋಕಾರತನ'- ಮನೆಯ ಯಜಮಾನಿ. 


30 ಜೀವ ಧ್ವನಿ 


(ಐದು ಮಕ್ಕಳನ್ನು ಹೆತ್ತು ಬೆಳೆಸಿದವಳಲ್ಲವೇ?) 
ಆದರೂ ಕುನ್ನಿಯ ಕಾಳಜಿಯ ಬಗ್ಗೆ ನನಗೆ ಗುಮಾನಿ. 


ಹುಡುಗರಿಗಂತೂ ಅದು ಆಟದ ವಸ್ಕು 
ಉಚ್ಚಿ ಹೊಯ್ಯುತ್ತಿತ್ತು ಪೊಗದಸ್ತು 
ಅದರಿಂದ ಸ್ವಲ್ಪ BARA ಮನೆಯ ಶಿಸು; 
ಆದರೂ ಪರವಾಯಿಲ್ಲ ಎನ್ನಿಸಿತು. 


ಬೆಳೆದಂತೆ ಮನೆಯ ಕಂಪೌಂಡು ಸಣ್ಣದಾಯಿತು. 

ನೆರೆಹೊರೆಯ ವಾರಿಗಿ ಕುನ್ನಿಗಳೂಡನೆ ಗುದುಮುರಿಗೆ, ಚಿನ್ನಾಟ. 
ಹುಡುಗರು ಆಡುವ ಚೆಂಡು ಬಾಯಲ್ಲಿ ಹಿಡಿದು ಓಟ. 

ದಾರಿಹೋಕರ ಕಂಡು ಒಮ್ಮೊಮ್ಮೆ ಗುರುಗುರು, ದುರುದುರು ನೋಟ. 


ಹೆಸರುಗೊಂಡು ಕರೆದಿರೊ, ಬಾಲವಲ್ಲಾಡಿಸಿ ಬಂದೇಬಿಡುವುದು ಜಿಕ್ಕೊಂತ. 
ಮರೆತೇಬಿಟ್ಟಿದ್ದೆ : ನಾವೆಲ್ಲ ಅದಕ್ಕೆ ಹೆಸರಿಟ್ಟದ್ದು "ಮನು' ಅಂತ. 


ಮನೆಗೆ ಯಾರಾದರೂ ಗುರುತಿನವರು ಬಂದರೆ, ಸಾಕು 

ಎರಡೂ ಮುಂಗಾಲು ಎತ್ತಿ ಅವರ ಬಟ್ಟೆಯಮೇಲೆ ಒತ್ತಿ 
ಸ್ವಾಗತಿಸಿದಾಗಲೇ ಅದಕ್ಕೆ ಸಮಾಧಾನ. 

"ಅದೇನೂ ಮಾಡುವುದಿಲ್ಲ ಎಂದರೂ ಅವರ ಹೆದರಿಕೆ ಹೋಗಿರುವದಿಲ್ಲ 
ಇಷ್ಟು ಮಾತ್ರ ಖರೆ : ಇದುವರೆಗೆ ಯಾರನ್ನೂ ಕಡಿದಿಲ್ಲ 


ಪೋಸ್‌ಮನ್‌ ಅಥವಾ ಪೇಪರಿನ ಹುಡುಗ ಬಂದಾಗ, ವಿಚಿತ್ರ - 
TOO” ದನಿ ಕೇಳಿ ಗೇಟಿನಿಂದಲೇ ಒಗೆಯುತಾರೆ ಪತ್ರ. 
ಭಿಕ್ಷುಕರು ಬಂದಾಗ ಮಾತ್ರ ಮಲಗಿರುತದೆ ಸುಮ್ಮನೆ. ' 
ಬಾರಿಸುವವರು ಬಂದರೂ-ತಕ್ಷಣ ಕಳೆದುಕೊಳ್ಳುತ್ತದೆ ಸಹನೆ. 


ಜೀವ ಧ್ವನಿ 31 


ಹಿಡಿಯಹೋದಂತೆ ಮಾಡಿ ಹೆದರಿಸುತದೆ ಹಿಂಡುಕೋಳಿ. 
ಬೆಕ್ಕನ್ನು ಬೆನ್ನಟ್ಟಿ ಹಿಡಿದೇಬಿಡುತದೆ, ಚಂಡಾಳಿ. 

GEMS ಬೇರೆ ನಾಯಿ ಬಂತೊ; ಮುಗಿದೇಹೋಯಿತು ಕಥೆ 
ಇನ್ನೊಮ್ಮೆ ಇತ್ತ ಹಾಯುವುದಿಲ್ಲ- ಎನ್ನಿಸಿಬಿಡುತ್ತೆ 


ಮೈಗೆ ತೊನಸಿ ಅಂಟಿಕೊಂಡರೆ ಇದಕ್ಕೆ ವಿಪರೀತ ಸಿಟ್ಟು 

ಏನೇನೊ ಮಾಡಿ ಕೆರೆದು ಓಡಿಸುತದೆ ಕಷ್ಟಪಟ್ಟು- 

ಆದರೂ ಮತ್ತೆ ಇದ್ದಲ್ಲೇ ಇರುತವೆ ಸುತ್ತು ಸುತಾಡಿ. 

ನಾವೇ ಹಿಡಿದು ತೆಗೆದಾಗ ನೋಡುತದೆ ಇಷ್ಟುದ್ದ ಚಾಚಿ ಮುಸುಡಿ. 
ಗಾಯಕ್ಕೆ ಔಷಧಿ ಹಚ್ಚಿದರೆ ನೆಕ್ಕಿ ನೆಕ್ಕಿ ಮಾಯಿಸುವ ರೂಢಿ. 

ಹೊಟ್ಟೆ ಕೆಟ್ಟಾಗ BOI Wey ತಿಂದು ಸುಧಾರಿಸಿಕೊಳ್ಳುತದೆ, ನೋಡಿ. 


ಕಟ್ಟಿಹಾಕುವ ರೂಢಿ ಇಟ್ಟಿಲ್ಲ ಆದರೂ ಇಲ್ಲ ಎಷ್ಟೂ ಅಪಾಯ. 
ಕೊರಳಪಟ್ಟಿಯು ಮಾತ್ರ ಒಂದೆರಡು ದಿನದಲ್ಲಿ ಮಾಟಾಮಾಯ. 
ಹೊರಗೆ ಹೊರಟಾಗ ಎದ್ದು ಬರುವದಿದ್ದಲ್ಲಿಂದ ಓಡಿ ಜೊತೆಗೆ 
ಕುಕ್ಕುಲೋಟವೆ ಅದರ ಸಡಗರದ ನಡಿಗೆ. 

ಮುಂಜಾನೆ ವಾಕಿಂಗಿನಲ್ಲಿ ಮುಂದಡಿಯಿಟ್ಟು ತೋರಿಸುತ ಹಾದಿ 
ದಾರಿಬದಿಯಲ್ಲಿಯೇ ಲಗುಬಗೆಯಿಂದ ಮುಗಿಸುವದು ಪ್ರಾತರ್ವಿಧಿ. 


ಸಲಿಗೆ ಕೊಟ್ಟ ನಾಯಿ ತಲೆಗೇರಿತು ಎನ್ನುವುದು ಅತಿಶಯೋಕ್ತಿ 
ಸೋಫಾ, ಕುರ್ಚಿ ಇತ್ಯಾದಿ ಹತ್ತಿ ಕೂಡುವುದರಲ್ಲಿ ಸ್ವಲ್ಪ ಆಸಕ್ತಿ 
ಬೆದರಿಸಿದರೆ ಮತ್ತೆ ನಾಚಿ ಕೆಳಗಿಳಿಯುವದು, ಚಿಂತೆಯಿಲ್ಲ 
(ಮುಂದಿನ ಚುನಾವಣೆಯವರೆಗೆ ಸಹಿಸುತ್ತ ಕಾಯಬೇಕಿಲ್ಲ). 


ಈಗ ನನ್ನೆದುರು ಕುಳಿತು ಮಿಕಿಮಿಕಿ ನೋಡುತ್ತ ಬಾಲವಲ್ಲಾಡಿಸಿದೆ. 
ಹೇಳಿದರೆ ನೀವು ನಂಬುತ್ತೀರೋ ಇಲ್ಲವೋ - 
ತನ್ನ ಮುಂಗಾಲನ್ನೆತ್ತಿ ನನಗೆ ತಿವಿಯುತಿದೆ. 


32 ಜೀವ ಧ್ವನಿ 


ಅದಕ್ಕೀಗ ಹಸಿವೆಯೆಂಬುದು ನನಗೆ ಗೊತ್ತು, 
ನಿಮಗೂ ಹೊತ್ತಾಯ್ತು, ಮತೊಮ್ಮೆ ಕೂಡಿದಾಗ 
ಅದರ ಕಥೆ ಮುಂದುವರಿಸುತೇನೆ. 
ಬಾಯಿಯಿಲ್ಲ ಎನ್ನುವದಷ್ಟೆ ; ಇಲ್ಲದಿದ್ದರೆ 

ಅದೂ ನಮ್ಮಂತೆಯ, ಅಲ್ಲವೆ ? 


ಜೀವ ಧ್ವನಿ 


ಎದ್ದೀರಾ ? ನೀವು ಎದ್ದೀರಾ | 


ಎದ್ದೆವೆದ್ದೆವು ಶರಣು 
ಎದ್ದೀರಾ ? ನೀವು ಎದ್ದೀರಾ ! 


ದಿನವೂ ದಿಲ್ಲಿಗೆ ಹೋಗಿ 

ಗುಲ್ಲು ಗದ್ದಲ ಹಾಕಿ 

ಇಲ್ಲಿದವರ ಬಾಳೆ-ಬದುಕು ಕಲ್ಲಾಬಿಲ್ಲಿ 
ಮಾಡೀರಾ | ಕದ್ದು ಓಡೀರಾ 7 


ಮೂವತು ವರುಷಾತು 

ಮಾಡಿದ್ದೇ ಮಸಲತ್ತು ಬ್‌ 
ಕೈಹಿಡಿದು ಕೇಳಾಕ ಯಾರಿಗೆ ಕುವ್ವತ್ತು? OO 
ಆಯೋಗ : ಸುಯೋಗ 

ಒಂದೊಂದs ಹೊರಬಿತ್ತು 

ಮುಚ್ಚೀರಾ ? ಕಣ್ಣು ತೆರೆದೀರಾ | 


ತಿಂದಿದ್ದೆ ತಿಂದಿದ್ದು 
ತಲೆಗೆ ಅಮಲೇರಿದ್ದು ; 
ಕಾಡು ಪ್ರಾಣಿಗಳೆಲ್ಲ ಕಸರತ್ತು ಮಾಡಿದ್ದು 


34 


ಜೀವ ಧ್ವನಿ 


ಬುದ್ದಿವಂತರ ಸದ್ದು 
ಅಡಗೀಸಿ ಹಾಕಿದ್ದು 
ಬಿಟ್ಟೀರಾ ? ಬಾಯಿ ಕಟ್ಟೀರಾ 


ಕತಲು ಹಾಡೇ ಹಗಲು 

ಇಡಿ ದೇಶದುದ್ದ 

"ಎಲ್ಲರೂ ಮಲಗಿರಲು ಅವನೊಬ್ಬನೆದ್ದು 
ಬಿಡುಗಡೆ ತರಲೆಂದೆ 

ಜೀವ ಹಿಡಿದಿದ್ದ 

ತಿಳಿದೀರಾ ? ಮತ್ತೆ ಕಳೆದೀರಾ | 


`' ಬಡವರ ಹೆಸರೀಲೆ 


ತುಡುಗು ಮೇದವರೆಲ್ಲ 

ಹಿಡಿಯಾಕ ಹೊಂಟಾರು ಗೆದ್ದ ಎತ್ತಿನ ಬಾಲ 
ಸುತ್ತು ಕಾವಲು ಇರಲಿ 

ಆಗ್ಯಾರ ಕಂಗಾಲ 

ಬಿಟ್ಟೀರಾ ! ನೆನಪು ಇಟ್ಟೀರಾ ? 


RSN ನಡದರ 
ಅಡಗಾಲು ಹಾಕಿ 


ಕೆಡವಾಕ ನಿಂತಾರ ಅಲ್ಲಲ್ಲೆ ಜ್ವಾಕಿ 


ಅವರೂನು ಅಂದಾರು : 
"ಭಾರತಮಾತಾಕಿ' 
ಹೋದೀರಾ ! ಮೋಸ ಹೋದೀರಾ | 


ಆದದ್ದು ಆಗ್ಟೋಯ್ತು 
ಅಂದ5sರ ಹ್ಯಾಗ 9 


ೇವ ಧ್ವನಿ 


ಹುಗಿದಿದ್ದ ಇತಿಹಾಸ ಹೊರಬಂತು ಮ್ಯಾಗ 
ಭಂಡರು ನಿಂತಾರ 

ಸೆರಗು ಮರೆಯಾಗ 

ಕಟ್ಟೀರಾ ? ಹಿಡಿದು-ಬಿಟ್ಟೀರಾ 


"ಬಿದ್ದೀಯಬೆ ಮುದುಕಿ- 

ಪದವ ಹಾಡುದು ಬಾಕಿ 

ಎಷ್ಟು ಇಟ್ಟರೂ ಕೂಡ ಬರವಲ್ಲು ನಾಚಿಕಿ 
ಬಾಲಬಡಕರಿಗಿನ್ನೂ | 
BASH ಹೆದರಿಕಿ 

ಬರತೀರಾ ? ಅಲ್ಲೆ ಇರತೀರಾ ? 


ಎದ್ದೆವೆದ್ದೆವು ಶರಣು, ಎದ್ದೀರಾ ! ನೀವು ಎದ್ದೀರಾ ? 
ಎದ್ದಮೇಲೂ ಬುದ್ದಿ ಸ್ವಾಧೀನದಲ್ಲಿರಲಿ 

ಹದ್ದು ಮೀರದ ಹಾಗೆ ನಮ್ಮೆಲ್ಲ ನಡವಳಿ 

ತಿದ್ದೀರಾ ? ಜೋಕೆ, ಬಿದ್ದೀರಾ | 


35 


36 


ಜೀವ ಧ್ನ 


ಅಡ್ಡಮಳೆ 


ಅಡ್ಡಮಳೆ ಹೊಡೆದು ಹೋಯಿತು - 

ಗುಡ್ಡದಾಚೆಗೆ, ಹೊಲ - ಗದ್ದೆಗಳ ದಾಟಿ, ಬೇರೂರಿಗೆ. 
ಅಲ್ಲಿಯೂ ನಮ್ಮಂತೆ ಚಡಪಡಿಸಿ, ಉಸಿರು 

ಕಟ್ಟಿ ಕುಳಿತಿರಬಹುದು ಜನರು : ಹೊಚ್ಚ ಹೊಸ ಮಳೆಗೆ. 


ಉತರದ ಕಡೆಯಿಂದ ಬೀಸಿ ಬಂದಿತು ಗಾಳಿ 
ದಕ್ಷಿಣಕೆ, ಮೋಡದೊಳಗೊಂದು ಮೋಡ 
ಉದ್ಭವಿಸಿ ಆಕಾಶವನ್ನೆಲ್ಲ ವ್ಯಾಪಿಸಿತು. 

ನೋಡ ನೋಡುತ್ತ ನೆಲವ ಗದಗಮಿಸಿತು. 


ಕೋಲ್ಡಿಂಚು ಕೊರೆದು ಕೋರೈಸಿ, ಗುಡುಗು ಹುಟ್ಟಿಸಿ ನಡುಗು 
ಎಲ್ಲೊ ಬಡಿಯಿತು ಸಿಡಿಲು : ಬಟಾ ಬಯಲು. 

ನಡುವೆ ತಣ್ಣಗೆ ತಂಪು, ನೀರೆಲ್ಲ ಕೆಂಪು ಹೊನಲು. 
ಬಿರುವಿಸಿಲಿನಾಳಿಕೆ ಬಗ್ಗು ಬಡಿದು ಹೊರಬಿದ್ದ ಬಿರುಗಾಳಿ - 
ಆಂದೋಲನದ ಅಮಾಯಕ ತಿರುವು; ಹೊಲಸೆಲ್ಲ 

ತೊಳೆದು ಹೊಳೆದಿಹುದು ಹೊಸ ಜೀವನದ ಕಾಂತಿ. 
ವಾತಾವರಣದಲ್ಲಿ ನಿರ್ಭೀತಿ, ನಿರಂಕುಶಮತಿ. 


ಜೀವ ಧ್ವನಿ 37 


ಧ್ವನಿ-ದನಿ. 


ಮುಂಜಾವಿನಿಂದ ಮುಂಜಾವು : ಬಗೆ ಬಗೆಯ ದ್ವನಿ- 
ಗಳೇರಿಳಿವು. ಖತು ಖತುವಿಗೊಂದು wa. 

ಎಷ್ಟೋ ದನಿಗೆ ಕಿವುಡರು ನಾವು ಕಂಡು ಕಂಡೂ. 
ಮಹದನುಭವವ ಕಳೆದುಕೊಂಡು, ಹಿಂದು-ಮುಂದಿರದ 
ಸರಪಳಿ ತುಂಡು. 


ತನಿಗೊಂಡ ಮಕ್ಕಳುಲಿ : ತಾಯಿ - ಮಗು ಸೆಳೆತ 

ಯುಗ ಯುಗದ ಮಮತೆ ಓತಪ್ರೋತ. ಆಗಾಗ 

ಬದುಕಿನ ಬಿರುಕಿನಿಂದೊಗೆವ ಅಸಹಾಯ, ಕ್ಲೀಣ ಧ್ವನಿ. 
ಮಳೆ-ಗಾಳಿ ಹೊಯ್ದು ಉರುಳುರುಳಿ ನರಳುವ ರೈಲು; ಅಬ್ಬರಿಸಿ 
ನುಗ್ಗು-ತಡಸಲು, ಮೌನದಲಿ ಕಿವಿಗೊಟ್ಟ ಬಟ್ಟ ಬಯಲು. 


ಸ್ನೇಹ ಕೂಟದ ಬೆಚ್ಚಗಿನ ದನಿ, ಸಂತಸದ ತುಂಬು-ತುಳುಕು. 
ಪಯಣದಲಿ ಕೊಲ್ಲಾರಿ ಬಂಡಿಯ ಲಯದ ಗಿಲಿಕ್‌ ಗಿಲಕು. 
ಟಾರು ಬೀದಿಯಲಿ ಟಾಂಗಾ ಕುದುರೆ ಟಕಕ್‌ ಟಕಕು. 
ಮಟಮಟ ಮಧ್ಯಾಹ್ನ ಗೂಡಿನಲಿ ಗುಬ್ಬಿ-ಗುಟುಕು. 


ಬಿರುಗಾಳಿ ಮುನ್ನ ಮರಮರವ ಹೊಕ್ಕು ತೀಡುವ ಗಾಳಿ. 
ಭೆಟ್ಟಿಗೆ ಬರುವ, ಮರೆತ ಗೆಳೆಯನ ತ್ವರಿತ ಪೋನಿನುಲಿ. 


ಜೀವ ಧ್ವನ 


ಹೊರಗಿಂದ ಬಂದ ಮನೆಯವರ ನಗುಮೊಗದ ಕಲಕಲ ಮುದ್ದು- 
ಬೇಲಿಯಾಚೆಗೆ ಬಣ್ಣ ಬಣ್ಣದ ಹಕ್ಕಿ ಹಾರಿದ ರೆಕ್ಕೆಸದ್ದು 


ನಿದ್ದೆಗೂಸಿನ ಉಸಿರಾಟ ನಿರಾಳ ANG, ಸೂತ್ರ ಧ್ವನಿ. 
ಇರುಳಿನಲಿ ಹೊರಗೆ ಸಣ್ಣಗೆ ಬರುವ ಮಳೆಯ ಹನಿ. 

ಅಟ್ಟದ ಮೇಲೆ ಮೇಷ್ಟ್ರು ಮಕ್ಕಳಿಗೆ ಹೇಳುವ ಗಣಿತ. 
ಹೊತುಗಳೆಯದೆ ಉಣ್ಣೆಯಂಗಿಯ BBS ಸೂಜಿಗಳ ಕೃಣಿತ. 
ಶಬ್ದಗಳ ey ಮೌನ ಭೇದಿಸುವ ಪ್ರೇಮಿಗಳ. 
ಎದೆಯ ಮಿಡಿತ. 


ದಂಡೆಗಪ್ಪಳಿಸಿ, ನಿದಾನ ಹಿಂದೆ ಸರಿಯುವ ಕಡಲ ತೆರೆ. 
ಬಳೆಬಳೆಯಾಗಿ ಬಂದು ಸುಳಿದು ಸಿಂಗರಿಸುವ ಕೆರೆಯ ಸಣ್ಣ ಅಲೆ. 
ನೆರೆಮನೆಯ ಜಗಳ ಕದ್ದು ಕೇಳುವ ಕಿವಿಗೆ ಮುತಿನೋಲೆ. 


ಆಕಾಶದುದ್ದ ಕೊರೆವ ಹದ್ದು-ಕಾಗೆಗಳ ಕರ್ಕಶ ಧ್ವನಿ. 
ಸುಗ್ಗಿ ಮಾಡುವ ರೈತರುತಾಹ, ಕೇಕೆ. ಹೊಲದ ಬದುವಿನಲಿ 
ಮೇಯುವ ದನದ ಕೊರಳ ಕಿಂಕಿಣಿ ಸರಣಿ, ಕರುವಿನಂಬಾ ದನಿ. 


ಅಡುಗೆ ಮನೆಯಲಿ ತಾಟು-ಲೋಟಗಳ ಭರವಸೆಯ ಸಿಂಪನಿ. 
ಮಧ್ಯಾಹ್ನ ಎದ್ದು ಆಕಳಿಸಿದಾಗ ಚಹದ ಕಪ್ಪು-ಬಸಿ ಒಪ್ಪಾಗಿ 
ಟಿಂಟಿಣಿ ದನಿ. 

ಮಲಗಿ ಓದುತ್ತ ಕಾದಂಬರಿಯ ಕುತೂಹಲದ ಪುಟ ಪುಟ ದನಿ. 
ತಲ್ಲೀನ ಕುಳಿತ ಗಾಯಕನ ಹಿಂದೆ ಮಾಯಕದ ತಂಬೂರಿ 
ನರನರವ ಮೀಟಿ ಹೊರಡಿಸುವ ಜೀವದ್ದನಿ. 


ಜೀವ ಧ್ವನಿ 


ನಿರಂತರ ಉರುಳುರುಳಿ ಮೊರೆವ ಸಮುದ್ರ : 

ಬಾನಿನಲಿ ಮತ್ತೆ ಗುಡುಗಿನ ದನಿ. ಎಲ್ಲಿ 

ಏಕಾಂತದಲಿ ಮಿಡಿದು ಮಾರ್ದನಿಗೊಳುವ ನನ್ನೊಳದನಿ ? 
ಲೋಕಾಂತದಲಿ ಧ್ವನಿಗಳೇರಾಟ ಚೀರಾಟಗಳ ನಡುವೆ 
ನಾನು ಮಾನಿ. 


39 


ಜೀವ ಧ್ವನಿ 


ಈಗ ಕವಿತೆ ಬರೆಯಲು...... 


ಈಗ ಕವಿತೆ ಬರೆಯಲು ನಾನು ಹೊರಟಿಲ್ಲ; 
ಹೊರಟದ್ದು ಆಫೀಸಿಗೆ : ಉಂಡು ಅವಸರದಿಂದ- 
ಸಿಕ್ಕರೆ ಬಸ್ಸು ಹಿಡಿದು, ಇಲ್ಲ ಮೆಲ್ಲಗೆ ನಡೆದು; 
ಸಡಿಲಾಗಿರುವ ಕೋಟು ಪ್ಯಾಂಟುಗಳನ್ನು ಇದ್ದು - 
ದರಲ್ಲಿ ಸರಿಪಡಿಸಿಕೊಂಡು. ಎಷ್ಟೋ ವರ್ಷಗಳ 
ಹಿಂದೆ ಎಡಗಾಲ ಹಿಂಬಡ ಗಾಯ ಮಾದದ್ದು 
ಈಗ ಮತ್ತೆ ನೋವು. ಮದುವೆಯಲಿ ಕಟ್ಟಿದ ವಾಚು 
ಆಗೀಗ ಬಂದುಬಿದ್ದರೂ ಅದರಂತರಂಗದದ್ದುತ- 
ಸೂಕ್ಷ್ಮ ಯಂತ್ರಕ್ಕೆ ಸಾಗಿದ ನಾನು ಮಂತ್ರ ಮುಗ್ಯ 


ನನ್ನ ದಾರಿಗೆ ಅಡ್ಡ ಎಮ್ಮೆಗಳು (ನಮ್ಮೂರ ದೊಡ್ಡ 
ಹೆಮ್ಮೆಗಳು) ಉದ್ದಕ್ಕೂ ಉಚ್ಚೆಹೊಯ್ಯುತ್ತ ಸಗಣಿ 
ಹಾಕುತ್ತ ಅತಿತ್ತ ಸುಖವಾಗಿ ಬಾಲ ಜಾಡಿಸುತ್ತ ; 
ಸೈಕಲ್ಲು ಕಾರು, ಸ್ಕೂಟರು ಜಾರಿ, ತಮ ತಮಗೆ ದಾರಿ 
ಮಾಡಿಕೊಂಡು. ಚೀಲದ ತುಂಬ ಪುಸಕ ಭಾರ ಹೊತ್ತು 
ಶಾಲೆಗೆ ನಡೆದ ಮಕ್ಕಳುತ್ತಾಹಕ್ಕೆ, ಎಡಬಲದ 
ಗಿಡಮರಗಳಲ್ಲಿ ಚೈತ್ರ ನಗುವ ಚಿಗುರು. 

ಆಫೀಸಿನ ಕುರ್ಚಿ ಮೇಜುಗಳ ರೀತಿ ರಿವಾಜು 


(ವ ಧ್ವನಿ 41 
ಗಳಲ್ಲಿ ಫೈಲುಗಳು : ಪತ್ರಕುತ್ತರ ಮತ್ತೆ ಸುತ್ತೋಲೆ : 


ಟೀಕೆ-ಟಿಪ್ಪಣಿ ಸರಣಿ ; ದೂರವಾಣಿಯಲಿ ದೂರುಗಳು. 
ಸುಸೂತ್ರ ಸಾಗುತಿದ್ದಂತೆ ಕೆಂಪು ಪಟ್ಟಿಯಲಿ ಕಗ್ಗಂಟು- 
ಹೀಗೆ ಇಪ್ಪತೆಂಟು ಗಲಿಬಿಲಿಯ ನಡುವೆ, ಬಿಟ್ಟೂ 
ಬಿಡದೆ ಟೈಪರೈಟರಿನ ಲಯಬದ್ಧ ನಡಿಗೆ ; ಕೊನೆಗೆ 
ಕೆಳಗಿಂದ ಮೇಲಿನ ತನಕ ರುಜುವಾಗಿ, ಹೊರ ಜಗತಿಗೆ 
ರವಾನೆ. (ಹೇಗಿದ್ದರೂ ಮುಗಿಸಬೇಕಾದ ಕೆಲಸ ತಾನೆ ?) 


ಹೊತ್ತು ಇಳಿಯುವ ಸಮಯ : ಬಾಗಿದ ಬೆನ್ನು ಎತ್ತಿ 
ಹೊರಗಿನ ಗಾಳಿ ಬೆಳಕಿಗೆ ತೇಲಿ ಬರುವಾಗ 

ಮೇದು ಮೆಲುಕಾಡಿಸುತ ಬರುವ ದನ-ಕರುಗಳು. 
ಹುಡುಗನ ಹೆಗಲಲ್ಲಿ ಜೋತ ಟ್ರಾನಿಸರಿನ ಹಾಡು. 
ಕಟ್ಟಿಗೆ ಹೊರೆ ಹೊತ್ತು ದಣಿದ ಹೆಜ್ಜೆಯ ಹೆಣ್ಣು 
ಮಕ್ಕಳ ಹಣೆಯ ಬೆವರು. ಗುಡ್ಡವನ್ನಿಳಿದು 

ಸಾಗಿದ ನೆರಳು. ಬಾನ ಮನಸಿಗೆ ಅವಿಸ್ಮರಣೀಯ 
ನೆನಪುಗಳ ಮೆಲ್ಲ ತೇಲಿಸಿ ತರುವ ಬೆಳ್ಳಕ್ಕಿ ಸಾಲು. 
ಆಟದ ಬಯಲಿನಲ್ಲಿ ಬರೀ ಕ್ರಿಕೆಟ್ಟು. 


ಮನೆಯ ಮೆಟ್ಟಿಲು ಹತ್ತಿ ಹಾಗೆ ಹೊರಳಿದರೆ- 
ದಿನದ ದುಡಿಮೆಯ ಕೆಂಪು, ಬಾನಿನಲಿ ಮೆಲ್ಲಗೆ 
ನಂದಿ, ಒಂದೆರಡು ಅಸ್ಪಷ್ಟ ಚಿಕ್ಕೆಗಳು ಮೂಡಿ 
ಗೂಡಿನಲಿ ಸಬ್ಬ ಹಕ್ಕಿಗಳು. 


ಈ ದಿವಸ ಮಾಡಿ ಮಟ್ಟಿದ್ದೇನು ? ಎದೆಯ ತಟ್ಟಿದ್ದೇನು ? 
ನಿನ್ನೆಗಳ ಇಂದು ೫೯ ನಾಳೆಗುತರವ 
ಹುಡುಕುವ ಉತರೋತರ ಕೆಲಸ. ಪುರುಸತಿರದೆ 


42 


ಸುತುವದು ಹೀಗೆ ನಮ್ಮ ಸುತ್ತು: ಈ ಜಗತ್ತು - 
ವಿವಿಧ ಛಂದಸಿನಲಿ ಕಸರತ್ತು ಲಯವಾಗಿ, ಈಗೀಗ 
ವಿರಳ ಸರಳ ರಗಳೆಯ ಹೊಕ್ಕು ಹೊರಬಂದು 
ಮುಕಛಂದದ ಹೆಸರಿನಲ್ಲಿ ನಿದಾನ ಹೆಜ್ಜೆನಿಂದು. 


ಜೀವ ಧ್ವ 


ಜೀವ ಧ್ವನಿ 


ಇರುವೆ 


ಈಟಿರುವೆ 

ಕೀಟಿರುವೆ; ಬಾಲ್ಯದಿಂದಲು ನನ್ನ 
ಕಣ್ಣೊಳಗೆ ನಾಟಿರುವೆ. 

ಎಲ್ಲಿದ್ದರೂ ಸ್ವಲ್ಪವೂ ಸದ್ದಿಲ್ಲದಿರುವೆ. 
ಇದೀಗ 
ಗುದ್ದಿನೊಳಗಿಂದ ಪುದು ಪುದು ಎದ್ದು 
ಸರ್ಶಾಂಗಗಳ ಗಾಳಿಗಾಡಿಸಿ 

ಮೂಸಿ, ಗುರುತಿಸಿ, ಅಡ್ಡಿ- 
ಆತಂಕಗಳ ದಾಟಿರುವೆ. 

ಎಲ್ಲ ತುಳಿದಾಟದಲಿ, ನಿನ್ನದೇ 
ಹಾದಿಯನು ಹಿಡಿದು ಹೊರಟಿರುವೆ. 


ಕೆಂಪಿರುವೆ 

ಕಪ್ಪಿರುವೆ; ಗುಂಪುಗಳ 

ಕಟ್ಟಿರುವೆ; ಒಮ್ಮೊಮ್ಮೆ 

ಬಿಟ್ಟಿರುವೆ. ಆದರೂ ಸೌಹಾರ್ದದಲಿ 

ಮತ್ತೆ ಸಾಲುಗೊಂಡಿರುವೆ. 
ಮನೆ-ಹೊಸತಿಲು-ಬೀದಿ ಮೇಲೆ ಸರಸರ ಹರಿದು 


43 


44 


ಜೀವ ಧ್ವನಿ 


ಎಲ್ಲೆಡೆಗು ದೌಡಾಯಿಸಿರುವೆ. 
ಎಲ್ಲಿಗೆಲ್ಲಿಗೆ ದಾಳಿ ? 

ಗೆದ್ದಲಿನ ಹುತ್ಯ ಕೀಟಗಳ ತೋಟ? 
ಹೂವ ಮಕರಂದ, ಧಾನ್ಯಗಳ ಕಣಜ - 
ಮೇಯರಲಿಕ್ಕೆ ? 

ಹೊಸ ಬಿಡಾರವ ಹುಡುಕಿ ತಂಗಲಿಕ್ಕೆ ? 
ನೆಲ ಕೊರೆದು 

ಮಣ್ಣ ಕಣ ಕಣವ ಪೇರಿಸಿ 
ರಾಣಿಗರಮನೆಯ ಕಟ್ಟಿ ಕಾಪಾಡುವುದಕೆ ? 
ಇಲ್ಲ- 

ವೈರಿಯ ಜೊತೆಗೆ ಹೋರಾಟಕೆ ? 


ಸತ್ತ ಜೀವಿಗಳನೆತ್ತಿ ಎಳೆದು ಹಾಕಿರುವೆ. 
ಬಿಳಿ ತತ್ತಿಗಳ ಒಂದೊಂದೆ ಹೊತ್ತು 
ದೂರ ಸಾಗಿರುವೆ. 

ಎಂಬತ್ತಾಲ್ಕು ಲಕ್ಷ ಜೀವರಾಶಿಗಳಲ್ಲಿ 
ನಾನು ಮೇಲಿರುವೆ-ಎನುವಾಗ 
ಗುಪ್ತ ಸ್ಥಳವನು ಹೊಕ್ಕು 
ಕಚ್ಚಿಬಿಟ್ಟಿರುವೆ. 


ಜೀವ ಧ್ವನಿ 45 


"ಮನು'ವಿನ ಕೊನೆಯ ಗಳಿಗೆ 


ಕಳೆದ ಐದಾರು ದಿನಗಳಿಂದ ಮನಸಿಗೆ 
ಸಮಾಧಾನವೇ ಇರಲಿಲ್ಲ- 

ಒಳಗೂ ಹೊರಗೂ ಬಿಟ್ಟೂ ಬಿಡದೆ ಓಡಾಡಿಕೊಂಡು 
ಬೇಡವೆಂದರೂ ಬಾಲವಲ್ಲಾಡಿಸಿ ಬೆಂಬತ್ತಿ ಬಂದು 
ಮೊದಲೇ ಮುಂದಿನ ದಾರಿಯನ್ನು ಮೂಸಿ 
ಹೊರಡುತಿದ್ದ "ಮನು' 

ಏಕಾಏಕಿ ಮಲಗಿಬಿಟ್ಟಿತು. 


ಚಳಿಗಾಲದಲ್ಲಿ ಒಂದೊಂದು ದಿನ ಇದು ಹೀಗೇ- 

ಮಣ್ಣು ಕೆದರಿ, ಬೆಚ್ಚಗೆ ಮೈ ಮುದುಡಿ ಮಲಗಿಕೊಳ್ಳುವದೆಂದು 
ಸುಮ್ಮನಿದ್ದೆ ಆದರೆ 

ಯಾರು ಬಂದರೂ, ಹೋದರೂ ಕಣ್ಣೆತಿಯೂ ನೋಡದೆ 
ಒದರದೆ, ಓಡಾಡದೆ, ಒಮ್ಮೆಲೆ 

ಮೌನವಾಗಿ ಬಿಡುವುದೆ ? 


ಉದ್ದಕೆ ಗೋಣು ಚಾಚಿ, ಕೂಳು ನೀರಿಲ್ಲದೆ ನಿಸೇಜ 
ಬಿದ್ದುಕೊಂಡುದ ಕಂಡು ತಣ್ಣಗಾದೆ. 

ಎಲ್ಲರಿಗೂ ಅದೇ : "ಮನು ಏಕೆ ಹೀಗಾದೆ 9' 
ಹಾಕಿದ ಔಷಧ, ಕುಡಿಸಿದ ಹಾಲು, ಕಟವಾಯಿಗುಂಟ. 


46 


ಜೀವ ಧ್ವನಿ 


ಒಂದು ಕ್ಷಣ-ಒಂದೇ ಒಂದು ಕ್ಷಣ-ಇದಕ್ಕೆ ಬಾಯಿ ಬಂದು 
ತನ್ನ ನೋವನ್ನೆಲ್ಲ ಹೇಳಿಕೊಳ್ಳಬಾರದೇ- ಎನ್ನಿಸಿತು. 

ಇಂಥ ಸ್ಥಿತಿಯಲ್ಲೂ ಹತಿರ ಹೋದರೆ 

ಮೆತಗೆ ಬಾಲವಲ್ಲಾಡಿಸಿತು. 


ಕೊನೆಯ ಗಳಿಗೆಯಲ್ಲಿಯೂ ಮೆಲ್ಲಗೆ ಕಣ್ಣು ತೆರೆದು 
ಕಣ್ಣಲ್ಲಿಯೇ ಜೀವ ಹಿಡಿದಂತೆ 

ಗುಡ್ಡೆ ಹೊರಳಿಸಿ, ಒಮ್ಮೆ ಎಲ್ಲರನ್ನೂ ನೋಡಿದ 
ಕೃತಜ್ಞತೆಯ ಆ ಪ್ರಶಾಂತ ನೋಟ - 

ಮೊನ್ನೆ ಸಂಜೆಯ ಅಪರೂಪದ ಆ ಚಂದ್ರ-ಶುಕ್ರ ಕೂಟ 
ಮೂಡಿ ಮರೆಯಾಯಿತು. 

ಹಣತೆಯ ಕುಡಿ - ಬೆಳಕು ಸಣ್ಣದಾಗುತ್ತ ನಂದಿತು. 
ಹೌದು. ಆದರೆ ಆ ನೀಲಮಣಿ ಬೆಳಕು ಎಲ್ಲಿ ಹೋಯಿತು ? 
ಕತ್ತಲೆಯನ್ನು ಭೇದಿಸಿ ಹೇಗೆ ಪಾರಾಯಿತು 7 

ಮಣ್ಣ ಹಣತೆಯನ್ನು ಮಣ್ಣಿಗೆ ಬಿಟ್ಟು 

ಆಕಾಶದ ಯಾವ ಮೂಲೆಯಲ್ಲಿ ಚಿಕ್ಕೆಯಾಯಿತು ? 


ಅದರ ಶೌರ್ಯವನ್ನೆಲ್ಲ ಈಗ ಯಾರ ಮುಂದೆ ಹೇಳುವದು 7 
ಹೇಳಿ ಏನು ಮಾಡುವದು 9 

ಏಳೆಂಟು ವರುಷಗಳ ಎಡೆಬಿಡದ ಜೀವದ ನಂಟು 

ಮಲ್ಲಿಗೆಯ ಅಂಟಿನಂತೆ, ನೆನೆಸಿದಾಗೆಲ್ಲ ಚಿಗಿತು ಹೂ ಬಿಡುವುದು. 
ನೆಲ-ಬಾನುಗಳನ್ನು ಸುತ್ತಿ ಬೀಸುವ 

ಎಲ್ಲರ ಉಸಿರಾಗಿರುವ, ಇದ್ದೂ ಇಲ್ಲದ ಹಾಗಿರುವ 

ಈ ಗಾಳಿಯಲ್ಲಿ 

ಇಂಥ ಎಷ್ಟು ಜೀವಗಳ ಪರಿಮಳ ಬೆರೆತು ಹೋಗಿದೆಯೋ- 
ನೆಲದ ಮೇಲಿನ ಹೂವು, ಮುಗಿಲಲ್ಲಿಯ ಚಿಕ್ಕೆ 

ಅವೇ ಬಾಯಿಬಿಟ್ಟು ಹೇಳಬೇಕು. 


ಜೀವ ಧ್ವನಿ 


ಪ್ರತಿ ಯುಗಾದಿಯ ನಸುಕು 


ಪ್ರತಿ ಯುಗಾದಿಯ ನಸುಕು ಹೊಸ ಕನಸುಗಳ ಕಡೆದು 
ಹೊನ್ನ ಗರಿ ಬಿಚ್ಚಿ ತಂಗಾಳಿಯಲಿ ತೂರುವದು; 
ಹಾರುವವು ದಿಕ್ಕು ದಿಕ್ಕಿಗೆ ಕಾಡನಂಡಲೆದು 

ಗೂಡು ಕಟ್ಟದೆ ನಿಗೂಢ ಜೀವ ತಂತಿಯ ಮಿಡಿದು 
ಮೋಡಗಳ ಕುಡಿದು, ನಾಡ ಮನಸಿನಲಿ ಮೆಲ್ಲಗೆ 
ಕಾವು ಕೂರುವವು. ಯಾವ ಭಾವಕೆ ಯಾವ ಪದ- 
ಬಂಧ ? ಮೃದ್ಧಂಧ ಹತ್ತೂ ಕಡೆಗೆ ಕಿಡಕಿ ಕದ 
ಬಡಿದು, ಉಸಿರಿನ ಛಂದ ಚಿಮ್ಮುವ ನೆತ್ತರೊಳಗೆ. 
ಅರಳಿದ ಗುಲಾಬಿ : ನೆಲ-ಮುಗಿಲ ಪ್ರೀತಿಯ ಪಕಳೆ 
ಕಿತ್ತು ಮೂಸದಿರು; ಹತ್ತಿರ ಹೋಗಿ, ಬಾಗಿ, ಉಸಿ - 
ರೆಳೆದು ಮುತನಿಡು; ಚಿತಕಷ್ಟೇ ಸಾಕು. ಬಿಸಿ 
ಆರದಂತೆ ಬದುಕು. ಹುಸಿ ಮುಸುಕ ಬಿಸುಡಿ ಬೆಳೆ. 
ಬನದ ಹುಣ್ಣಿಮೆ ನಡುಗಿ; ಭಾರತ ಉಧೋ ಎಂದು 
ಹೋಳಿ ಓಕುಳಿಯಾಡಿ ಪಾಡ್ಯ ಗುಡಿಗಟ್ಟುವದು. 


47 


ಜೀವ ಧ್ವನಿ 


ಬೆಳುವಲದ ಬಾಗಿನ 


ಬಯಲುಸೀಮೆಯ ಬಿರುವಿಸಿಲಿಗೆ ಎರೆ ಹೊಲದೆದೆಯ 
ಎರಕಲು ಬೀಡು ಕಾದು ಕಂಗೆಡಿಸಿರಲು, ಮುಗಿಲು- 
ಮುಂಗಾರು ಹದಗೊಳಿಸಿ ಮುಂದಿನ ತಲೆಗೆ ಮಿಗಿಲು 
ಹಾರೈಸಿ; ಹಿಂಗಾರು : ಜೋಳ ಗೋದಿಯ ತೆನೆಯ 
ಸಿಂಗಾರ. ಕಡಲೆ ಮಿಡಿಗೆ ಕೊಡರ್‌ಕೊಂಚೆ ಹಿಂಡು. 
ಕುಸುಬೆ ಸಾಲಿನ ಹೂವಿನಂಚೆಲ್ಲ ಜರತಾರಿ. 

ಬಿಸಿಲು ಕಾಸಿದ ಬೆಳ್ಳಿ : ಹತ್ತಿ ತೊಳೆ ರೂವಾರಿ. 

ಮಾವು, ಹುಣಿಸೆಯು, ಬೇವು ಗುಡಿಹುಣ್ಣಿಮೆಗೆ ಈಡು. 
"ಬೆಳುವಲದ ಮುನ್ನೂರು' : ನೆಲ-ನೀರು-ಗಾಳಿಯಲಿ 
ಹಲವು ಹಂಬಲ ತುಂಬಿ ಬಿಂಬ ಪ್ರತಿಬಿಂಬದಲಿ 
ಒಲವಿನೊಂದೇ ರೂಪ; ಆರೋಗಣೆಯಂಬಲಿ. 
ಬಯಲು ದೀಪ ಸೂಪ ಹೇಗೊ ಹಿಡಿದಿದೆ ಜೋಲಿ. 
ದುಡಿಮೆಯೊಳಗೊಂದು ಸುಖ, ನೋವು-ನಲಿವಿನ ಜೀಕ. 
ಪಡೆದ ಭಾಗ್ಯವು ಬೇರೆ; ಸಂಸ್ಕೃತಿ ಭೂಮಿ ತೂಕ. 


ಜೀವ ಧ್ವನಿ 49 


ಗೋಪುರದ ಗಡಿಯಾರ 


ಬೆಳಗಾಗುವುದರೊಳಗೆ ಗೋಪುರದ ಗಡಿಯಾರ 
ನಿಂತು, ದಿನದ ಕಾರ್ಯದ ತಂತು ಕಡಿದಂತೆ ನಡೆ - 
ದಂತೆ ಮತ್ತೆ ಕುಂಟುತ್ತ ಕನಸಿಗಸಷ್ಪ ತಡೆ 

ನಾಲ್ಕೂ ದಿಕ್ಕನವಲೋಕಿಸುತ ಚಿಷ 
ತುಡಿವಂತರಂಗ. ಕಾಲದಾಚೆಗೆ ಹಾರಿ ಬರು - 
ತಿರುವ ಪಾರಿವಾಳದ ಹಿಂಡು. ತಲೆಮೇಲೆ 
ಬೆಳ್ಳಿದೀಪದ ಮುತ್ತು ಇರುಳು ಕವಿಯುವ ಮೊದಲೆ 
ಗಂಟೆ : ನಾದವರ್ತುಲ ತುಮುಲ ಭಾವದುಸಿರು. 
ಗೋಪುರದ ಅಡಿಗಡಿಗೆ ನಮ್ಮೆಲ್ಲ ಓಡಾಟ 

ಸಭೆ, ಸಂತೋಷ ಕೂಟ. ನೆಳಲು-ಬೆಳಕಿನ ಬಲೆಗೆ 
ಅಂಜಿ ಅಳುಕುವ ಜೀವ. ತೆಂಗು-ಈಚಲ ಕಲೆಗೆ 
ಒಂದೆ ಚಿತ್ರದ ಭಾಸ, ತಾಳೆಗರಿ ಹುಡುಕಾಟ. 
ಚಂದಕ್ಕೆ ಎಲ್ಲೆಡೆಗು ಹಸಿರು, ಹೂವಿನ ತೋಟ : 
ಎದ್ದು ಬಂದಾವು ಜೇನ್ನೋಣ : ಎಚ್ಚರದ ನೋಟ. 


ಜೀವ ಧ್ವನಿ 


ಕರ್ನಾಟಕ ಕಾಲೇಜಿನ ವಜ್ರಮಹೋತವಕ್ಕೆ 


ಅಂಜುತಂಜುತ ಬಂದು ಹೆಜ್ಜೆಯಿಟ್ಟೆನು ನಿನ್ನ 
ಹೊಂಬೆಳಕಿನಂಗಳಕೆ-ಮೂರು ದಶಕದ ನೆನಕೆ : 
ಗಂಭೀರ ಮುಖಮುದ್ರೆ, ಕಣ್ಣು ಮೆಲ್ಲಗೆ ತೆರೆದೆ; 
ಸನ್ನೆಯಲಿ ಹತ್ತಿರ ಕರೆದು, ಮೈದಡವಿ, ಅಣ್ಣ - 
ತಮ್ಮದಿರೊಡನೆ ಅಂತರಂಗಕ್ಕೆ ಬರಸೆಳೆದೆ. 
ಮುಗ್ದ ಹಣತೆಯ ನೂರು ಸಿಗ್ಗಸ್ನೇಹದ ಕುಡಿಗೆ 
ಬೆಳಕ ಮುದ್ದಾಡಿಸುತ, ದಿನವು ನನ್ನೆದೆಯೊಳಗೆ 
ನಿನ್ನದೇನೊ ಬರೆದೆ. ಹೊಸಸೃಷ್ಟಿ : ಬೆರಗಾದೆ. 
ಉತರದ ಕನ್ನಡಿಗರುತರೋತರ ಬದುಕೆ 

ನಿನ್ನ ಜೀವದ ಬಯಕೆ. ಹೊಂಗನಸುಗಳ ಬಿತ್ತಿ 
ಬೆಳೆದು, ಒಂದೊಂದರೊಳು ಮುತ್ತು ರತ್ತವ ಕೆತ್ತಿ 
ನಭಕೆತ್ತಿ ಹಿಡಿದೆ : ಉತವದಿಂದ ಉತವಕೆ. 
ಎಲ್ಲಿ ನಿಂತರು ನಿನ್ನ ದೃಷ್ಟಿ ಬೀಳುವ ಹಾಗೆ 
ವಿಶ್ವವಿದ್ಯಾಲಯದ ವಿನ್ಯಾಸ, ವಜ್ರದೊಸಗೆ. 


ಜೀವ ಧ್ವನಿ | 51 


ಜಿಜಾಸೆ 
ತಟ 


ಕಳೆದ ದಿನಗಳು ಎಲ್ಲಿ ಹೋಗಿ ಕೂಡುತಿಹವೊ 
ಬರುವ ದಿನಗಳು ಮತ್ತೆ ಎಲ್ಲಿಂದ ಬರುತಿಹವೊ 
ಇರುವ ದಿನಗಳು ಕರಗಿ ಬೆರಗುಗೊಳಿಸುತಿಹವು; 
ತಿಗುರಿಯಲಿ ಮಣ್ಣಿನ ಮುದ್ದೆ ಪಡೆದಾಕಾರವೊ- 
ಆವಿಗೆಯಲ್ಲಿ ಸುಟ್ಟು ಸಂತೆಗೈತಂದಿಹವು. 

ಬಾರಿಸಿ ನೋಡಿ ತಂದು, ಒಲೆಯ ಮೇಲೆಸರಿಟ್ಟು 
ಅಟ್ಟುಂಡ ಬದುಕು ವಾಸವ. ಚಿತ್ರ-ಚೌಕಟ್ಟು 
ಒಂದರೊಳಗೊಂದು ಹೆಣಕೊಂಡ ದಾರ ಗೋಜಲು 
ಬಿಚ್ಚಿ ಹಾಕಿದ ಬಲೆಯ ತೆಗೆದು ಹಾಕಲು 

ಕಗ್ಗಂಟು ಕತರಿಸಿ, ಮತ್ತೆ ಹುರಿಗೊಳಿಸಿ, ಗೆಲು- 
ವಿನಲಿ ಹೆಣಿಕೆಗಣಿಗೈಯಲು ಎಷ್ಟೊಂದು ಹಗಲು 
ಕಳೆಯ ಬೇಕಿಹುದೊ; ಇರುಳಿಗು ಅದರದೇ ಕನಸು. 
ಕನಸು-ನನಸಿಗು ಸೇತುಕಟ್ಟುವುದೆ ಬಾಳ ಸೊಗಸು ? 


ಸಿದ್ಧ 


ಗಂಗಾ ಶ್ರೀ 


2 
ಬೆಟ್ಟ-ಬಂಡೆಯ ನಡುವೆ ಗಂಗೆ ಪುಟಿದದ್ದೆಂದೊ | 
ಜನಜೀವನದ ಕಷ್ಟ ಕೋಟಲೆಯ ಸರದಲ್ಲಿ . 
ಇಳಿದು ತಂಪಿಸಿ, ಮತ್ತೆ ಮೇಲೆದ್ದು ಬರುವಲ್ಲಿ 
ಸಿದ್ದ ಸೇವಾಕ್ಷೇತ್ರ : ನಿತ್ಯ ದಾಸೋಹಕ್ಕೆ 

ವಿದ್ಯಾ ವಿಶಾಲತೆಗೆ, ನೂತನ-ಪುರಾತನದ _ 
ಚೇತನವ ಹಿಡಿದು ಹೂಡಿ ಜನಮನೋರಥಕೆ. 
(ಜಾತ್ರೆಯೂ ಬೇಕು ಸರ್ವರುತ್ತಾಹ ಸೌಂದರಕೆ). 
ಏಕಾಂತ ಪಾತ್ರೆಯು ತುಂಬಿ ತೀರದ ನಿನಾದ. 
ಕಂಡಿಹೆನು ನಾನವರನ್ನೊಮ್ಮೆ ಹತ್ತಿರದಿಂದ- 
ತ್ಯಾಗದೆತರಕೆ ತೂಗಿ, ಮುಗಿಲು ಸುತಲು ಬಾಗಿ 
ನೆಲದ ಬದುಕಿಗೆ ಕರುಣೆ-ಕಾಯಕದಲ್ಲಿ ಕರಗಿ 


ಮಿರುಗುವ. ವಿಭೂತಿ : ನಿರ್ಭಾವದಲಿ ನಡೆಯುವಂದ | 


ಮನದೊಳಗೆ ಆಗೀಗ ಸದ್ದಿಲ್ಲದೆಯೆ ಮೂಡಿ 
ಗೆದ್ದವರು ಪಡೆದದ್ದಲ್ಲ ಹೇಗೆ ಕಾಡಿ-ಬೇಡಿ. 


saq 


ಜೀವ ಧ್ವನಿ 


* ಸ್ನೇಹ ಕಾರ್ತೀಕ 


ಮುಖವಾಡಗಳ ಅಟಮಟದ ನಟನೆಯ ನಡುವೆ 
ದಿಟವ ದಿಟ್ಟಿಸಿ, ಧೈರ್ಯದಲಿ ಮುಂದಿಟ್ಟ ಹೆಜ್ಜೆ- 
ಬುಟ್ಟಿಗಟ್ಟಲೆ ಮಾತು : ಹೊರಸಿದವರಿಗೆ ಒಜ್ಜೆ 
ಶ್ರುತಿಗೆ ಸರಿಯಾದ ಕೃತಿ; ಏಕೆ ಉಪಕೃತಿ ಗೊಡವೆ ? 
ಕತ್ತಲೆಯ ಜೀರುಂಡೆ ಮೇಳಕುತರವಾಗಿ 

ನಕ್ಷತ್ರಗಳ ಮುಗುಳು ನಗೆ, ಬಾನ ಗಂಭೀರ 

ಬಗೆ : ಧ್ಯಾನ. ನಸುಕಿನಲಿ ನಿದ್ದೆತಿಳಿದೆದ್ದವರ 
ಕಂಡರಳುವದು ಕೈಮುಗಿದ ಮೊಗ್ಗೆ ತಾನಾಗಿ. 
ನೋವು ತುಂಬಿದ ನಾವೆ ನಡೆಸಿ ಕವಿತೆಯ ಹುಟ್ಟು 
ಅಟ್ಟಹಾಸದ ದೂರ ತೆರೆಯಾಚೆ ಸೌಂದರ್ಯ 
ಶೋಧ. ಚಿಂತನ ಕ್ಲಿತಿಜ : ಗುರಿ ನಿರಿಗೊಳಿಪ ಕಾರ್ಯ 
3303. PS SÓT ರಜ-ತಮವ ಬಿಟ್ಟು? 
ನೂರು ಶರದೈಸಿರಿಗೆ ಏರಬೇಕಿದೆ ಜೀಕ - 

ತೂಕ. ಅದಕೆ ಹಾರೈಕೆ : ಸ್ನೇಹಕಾರ್ತಿಕ. 


* ಡಾ॥ ಜಿ. ಎಸ್‌. ಶಿವರುದ್ರಪನವರಿಗೆ ಐವತ್ತರ ಅಭಿನಂದನ. 


54 ಜೀವ ಧ್ವನಿ 


"ಸಿಂಪಿ'ನೊಳಗಿನ ಮುತ್ತು 


ಜಾನಪದ ಶುದ್ದ ಸಿಂಪಿನೊಳಿಂದ ಹೊರಬಿದ್ದ 
ಜಾತಿ ಮುತ್ತಿನೊಲು ತಂಪಾಗಿ, ಮುಖದಲುಕ್ಕುವ 
ಮುಗ್ದ ಬಗೆ. ಮಾತೆತ್ತಿದರೆ ಹಳ್ಳಿ ಹೊಳೆಯಿಸುವ 
ಒಳ್ಳೆ ಮಾಸರ ಶಿಸ್ತು ಬದುಕಿನಲಿ ಮುಳುಗೆದ್ದ 
ತಿಳಿವು; ತಳದಲ್ಲಿ ತಳತಳ ಹೊಳೆವ ಹರಳು ನುಡಿ. 
ತೃಪ್ತಿ ತುಂಬಿಕೊಂಡೇ ಇರುವ, ನಂಬಿಕೊಂಡೇ 
ನಡೆವ, ಅಧ್ಯಾತ್ಮ-ವ್ಯವಹಾರ ಬೆರೆತುಕೊಂಡೇ 
ಬರುವ ಲಿಂಗಣ್ಣ: ಗುರು ಮಧುರ ಚೆನ್ನರ ಗರಡಿ- 
ಯಾಳು. ಕೊರಳಲ್ಲಿ ಸದಾ ಅರವಿಂದ ಗೃಂಥ- 
ಮಾಲೆ. ಹೊಸಗನ್ನಡದ ಹೊಸತಿಲ ದಾಟಿ ಗರತಿ- 
ಹಾಡಿಗೆ ಮಲ್ಲಿಗೆ ದಂಡೆ ಮುಡಿಸಿ, ಈ ಸರಸತಿ 
ಜೀವನದ ಸಂಗೀತವೆನಿಸಿ, ಎಲ್ಲರ ಪಂಥ 

ತಣಿಸಿ, ನವಿಲನು ಕುಣಿಸಿ, ದಣಿವ ತೋರಗೊಡದವರು. 
ಬಾಯಾರಿದವರಿಗೆ ಹಲಸಂಗಿ ಬೆಲ್ಲ-ನೀರು. 


ಜೀವ ಧ್ವನಿ 


*ಗೌರೀಶರ ಗೌರವ 


ಕಣ್ಣೆದುರು ರಸ-ಕಡಲು,ಶಾಸ್ತ್ರಕಾನನ ಬದಿಗೆ. 
ಅನುಭವ ಘಟ್ಟವೇರಿಳಿದು ಭಾವ ಸಂತುಷ್ಠ 
ವಾಸವದ ಕ್ಲೇಶ ಶ್ಲೇಷೆಯಲದ್ದಿ ಸಂಪುಷ್ಟ 

ಪುಟ್ಟ ಗೂಡಿನ ನೆಟ್ಟನೋಟ ಕ್ಲಿತಿಜದವರೆಗೆ. 
ದೂರದೂರದಿ ಸಾಗಿ ಬರುವ ಹಡಗಿನ ಬೆಡಗು 
ಸೆರೆ ಹಿಡಿದು, ರಂಪಣಿ ದೋಣಿ ಕೈಬಿಡದೆ-ಮೀನು 
ಕೊಂಡು ಕೊನೆದಾಡಿ ಜನತೆಯ ನಾಡಿ ಹಿಡಿದವನು. 
ಹತ್ತು ಕಡೆ ಕೈಚಾಚಿ, ಮಳಲದಂಡೆಯ ಬುರುಗು 
ತೊರೆದು, ತೆರೆಮರೆಗಿಳಿದು ಮುತ್ತುಹವಳವ ಬಾಚಿ 
ಬಯಲುಸೀಮೆಯ ಕೊರಳಿಗಿತ್ತೆ : ತುಂಬಿಸಿ ಕೊರತೆ. 
ಕ್ಷೇತ್ರದೊಳಗಿದ್ದು ವಿಚಿಕಿತ್ಸೆ ವೈಚಾರಿಕತೆ - 

ನಿಷ್ಕಪಟ ಪಟ ಸೂತ್ರಧಾರಿ, ಸಮ ದಿಕೂಚಿ. 
ಬೆಟ್ಟದ ನೆಲ್ಲಿಗುಪ್ಪು ಕೊಟ್ಟೆ ನೀ ರುಚಿಕಟ್ಟು 
ಸೌಹಾರ್ದ ಸಾಗರಕೆ ಎಲ್ಲಿದೆ ಎಲ್ಲೆಕಟ್ಟು ? 


* ಶ್ರೀ ಗೌರೀಶ ಕಾಯ್ಕಿಣಿಯವರಿಗೆ ಅರುವತರ ಗೌರವ. 


ಜೀವ ಧ್ವನಿ 


ಸೂರ್ಯನಿಗೆ ವಜ್ರಕಿರೀಟವ ತೊಡಿಸಿ, ತಕಪಕ 
ಕುಣಿವ ಚಂದ್ರ. ಹಗಲು ಬೆಳುದಿಂಗಳಿನ ಗುಂಗಿಗೆ 
ಭೂಮಿಗನಿರೀಕ್ಷಿತ ಸರಳ ರೇಖೆಯ ಸುಖ- 


ಎರಡೇ ನಿಮಿಷ. ನಿಂತ ಕಾಲಿನ ಮೇಲೆ ನೆರಳು - 
ಬೆಳಕಿನ ತೆರೆಗಳೋಟ. ನಾಯಿಯ ನರಳು. ದಿಕ್ಕು 
ತಪ್ಪಿದ ಹಕ್ಕಿ. ಏರಿಸಿದ ಜೀರುಂಡೆ ಕೊರಳು. 


ಮತ್ತೆ ತೇಜಃಪುಂಜ ಚಿಮ್ಮಿ ತಕ್ಷಣವೆ ಹೊರ 
ಬಿದ್ದ ಸೂರ್ಯ : ಮುಗಿಸಿ ಶತಮಾನದ ಮಹಾಕಾರ್ಯ. 
ಇಳಿದಿತ್ತು ಒಳಗೇ ಕುಸಿದವರ ಎದೆಯ ಭಾರ. 


ರಾಹು-ಕೇತುಗಳಿಂದ ಮೋಕ್ಟ ದೊರೆಯುವವರೆಗೆ 
ಮುಚ್ಚಿಬಿಟ್ಟರು ಕಣ್ಣು: ನಿಸರ್ಗದದ್ಭುತಕ್ಕೆ. 
ಶುಭಾಶುಭ ಗುಣಿಸಿ ಸಾಗಿದರು ಬಚ್ಚಲು ಮನೆಗೆ. 


ಸ್ವಯಂಪ್ರಕಾಶಕ್ಕೆ ನೆರಳು ಬಿದ್ದಂತೆ ಭಾಸ. 
ನಮ್ಮ ಉಪಗ್ರಹಗಳೆ ನಮ್ಮ ಕಣ್ಣಿಗೆ ಮೋಸ. 


ೇವ ಧ್ವನಿ 


ವಂದನ 


ಮುಗಿಲಿನ ಜಗುಲಿಗೆ ಭೂಮಿಯನೆತುವ 
ಸೂರ್ಯ-ಚಂದ್ರ ಸಮದೃಷ್ಟಿ ನಮೋ : 
ಹಗಲಿರುಳಿಗೆ ನೊಗ ಹೂಡಿ ರೂಢಿ ಹದ- 
ಗೊಳಿಸುವ ಬದುಕಿನ ಕೆಳೆಗೆ ನಮೋ. 


ಕತಲೆ-ಮುಡಿ VTJ ಹೊಳೆವ ಬಾ- 
ನೆತರ ಕರುಣೆಯ ಕಾಂತಿ ನಮೋ; 
ತಂಗಾಳಿಗೆ ಸುಮ ಸೌರಭವರಳಿಸಿ 
ಹೊರಳುವ ಬೆಳಗಿನ ಶಾಂತಿ ನಮೋ. 


ಗುಡುಗು-ಮಿಂಚು-ಮಳೆ-ಗಾಳಿ ಓಲಗವ- 
ಗೈವ ನಿರ್ಮಲಾಗಸವೆ ನಮೋ; 

ಎಲ್ಲ ಅಲ್ಲಕಲ್ಲೋಲದಲ್ಲು ಕೈ - 

ಗೂಡಿ ಬಂದ ಸಂಬಂಧ ನಮೋ. 


ಬಿಸಿಲು ಸೋಸಿ ಬೆಳದಿಂಗಳೆಸೆವ 
ಸರ್ವಾಂಗ ಸುಖದ ಸಂತೃಪ್ತಿ ನಮೋ; 
ನವೋದಯದ ನವರಸದ ಜೀವ ನಸು- 
ನಗುವ ಬಗೆಯ ಚಿತ್ಮಳೆಗೆ ನಮೋ. 


57 


ಹಾಡು 


ಮುಗಿಲ ಬಸಿರ ಬಯಲಿನಿಂದ 
ಹಗಲಿರುಳಿನ ಕೊಯಿಲಿನಿಂದ 
ಹೊಸ ಗಾಳಿಯ ಸುಯ್ದಿನಿಂದ 
ದಶ ದಿಸೆಗಳು ಮೊರೆದಿವೆ. 


ಎಲೆಎಲೆಗಳ ನಲುಗಿನಲ್ಲಿ 
ಬದುಕಿನ ಕೂರಲಗಿನಲ್ಲಿ 
ಹೊಂಗಿರಣದ ಗಲಗಿನಲ್ಲಿ 
ಸುಖ-ದುಃಖವ ಬರೆದಿವೆ. 


ಒಳಬಾಳಿನ ತೆರೆಗಳಲ್ಲಿ 
ಎದೆಯಾಳದ ಕರೆಗಳಲ್ಲಿ 
ದುಡಿಮೆಯ ಹಿರಿ ಹೊರೆಗಳಲ್ಲಿ 
ಸಂಕಲ್ಪದ 'ಹದವಿದೆ. 


ಮನಮನಗಳ ಅರುಹಿನಲ್ಲಿ 
ಮಾಂಗಲ್ಯದ ಕುರುಹಿನಲ್ಲಿ 
ಕರುಣೆಯ ಕಂದೆರವಿನಲ್ಲಿ 
ಜೀವದ ಸಂಮುದವಿದೆ. 


ಜೀವ ಧ್ವಃ 


ಜೀವ ಧ್ವನಿ 


ಹೆಸರಾಯಿತು "ಕರ್ನಾಟಕ' 


ಹೆಸರಾಯಿತು ಕರ್ನಾಟಕ 
ಉಸಿರಾಗಲಿ ಕನ್ನಡ; 
ಹಸಿಗೋಡೆಯ ಹರಳಿನಂತೆ 
ಹುಸಿಹೋಗದ ಕನ್ನಡ. 


ಹೊಸೆದಹಾಗೆ ಹುರಿಗೊಳ್ಳುವ 
ಗುರಿ ತಾಗುವ ಕನ್ನಡ; 
ಕುರಿತೋದದ ಪರಿಣತಮತಿ- 
ಅರಿತವರಿಗೆ ಹೊಂಗೊಡ. 


ಪಡುಗಡಲಿನ ತೆರೆಗಳಂತೆ 
ಹೆಡೆ ಬಿಚ್ಚುತ ಮೊರೆಯುವ 
ಸಹ್ಯಾದ್ರಿಯ ಶಿಖರದಂತೆ 
ಬಾನೆತರ ಕರೆಯುವ. 


ಗುಡಿ-ಗೋಪುರ ಹೊಂಗಳಸಕೆ 
ಚೆಂಬೆಳಕಿನ ಕನ್ನಡ; 

ನಮ್ಮೆಲ್ಲರ ಮೈಮನಸಿನ 
ಹೊಂಗನಸಿನ ಕನ್ನಡ. 


59 


00 


ಜೀವ ಧ್ವನಿ 


ವೀರ - ವಿಷಯ ಸಲ. 


ಹಳ್ಳಿ - ಊರು, ನಗರ - ಜಿಲ್ಲೆ 
ಮೊಗದ ಹೊಗರು ಕನ್ನಡಿ; 
ಎಲ್ಲ ದಿಸೆಗು ಚೆಲ್ಲುವರಿದ 
ಚೈತನ್ಯದ ದಾಂಗುಡಿ. 


ಹೆಸರಾಯಿತು ಕರ್ನಾಟಕ 
ಉಸಿರಾಗಲಿ ಕನ್ನಡ; 

ಹಸಿ ಗೋಡೆಯ ಹರಳಿನಂತೆ 
ಹುಸಿಹೋಗದ ಕನ್ನಡ. 


ಜೀವ ಧ್ವನಿ 


*ಏಳಿ, ಬೆಳ್ಳಿ ಮೂಡಿದೆ 


ನೂರು ಮನಸು, ನೂರು ಕನಸು 
ಏಳಿ : ಬೆಳ್ಳಿ ಮೂಡಿದೆ- 
ರಥೋತ್ಸವದ ರಥಕೆ ಮುಂದೆ 
ಧ್ರುವ ಮಂಡಲ ಹರಡಿದೆ. 


ಇದು ವಾಸವ, ಇದು ಕಲ್ಪನೆ 
ಸದ್ದಿಲ್ಲದ ಸಾಧನೆ; 

ಹೊಸ ಯುಗಾದಿ, ಹೊಸ ದಿಗಂತ 
ಹೊಸ ಗುರಿಗಳ ಶೋಧನೆ. 


ವಿಶ್ವದೆದೆಯ ತೆರೆದನುಭವ- 
ಕನ್ನಡಕುಲ ಚಿಂತನೆ; 
ಎದ್ದೇಳುವ ಜನಪದವೇ 
ಸದ್ಭಾವಕೆ ವಂದನೆ. 


ಅಸಂತೋಷ, ಅಸಹನೆಗಳ 
ತಿರುಗಣಿ ಮಡು ಆಚೆಗೆ; 

ಸೌಹಾರ್ದದ, ಸೌಂದರ್ಯದ 
ಒಲುಮೆಯ ದಡ ಈಚೆಗೆ. 


* ಕರ್ನಾಟಕ ವಿಶ್ವವಿದ್ಯಾಲಯದ ಬೆಳ್ಳಿಹಬ್ಬದ ಸಂದರ್ಭ. 


02 


ಜೀವ ಧ್ವನಿ 


ನಯ-ವಿನಯವೆ, ಸೌಜನ್ಯವೆ 
ವಿದ್ಯೆಯ ತವರ್ಮನೆಯೆ- 
ಬುದ್ದಿಗೆ ಹೃದ್ಧತವು ಹೊಳೆಯೆ 
ಉದ್ದಾರವು ಸನಿಹವೆ. 


ನೂರು ಮನಸು, ನೂರು ಕನಸು 
ಏಳಿ : ಬೆಳ್ಳಿ ಮೂಡಿದೆ; 
ದಣಿವಿಲ್ಲದ ದುಡಿಮೆಗಾಗಿ 

ಇಡಿ ಹಗಲೇ ಕಾದಿದೆ. 


ಜೀವ ಧ್ವನಿ 


ಯುವಶಕ್ತಿ 


ಯಾವ ಕಾಲಕೂ, ಯಾವ ದೇಶಕೂ 
ಯುವಕ ಶಕ್ತಿ ಚಿಲುಮೆ; 

ಇಳೆಗೆ ಇಳಿದು, ಆ ನಭಕೆ ಬೆಳೆದು, ಜಗ 
ಕಾಸಿ ಬಡಿವ ಕುಲುಮೆ. 


ಮಾತಿನಂತೆ ಮನ, ಮಾಟದಲ್ಲಿ ಘನ 
ಧ್ಯೇಯವೊಂದೆ ಪ್ರಾಯ; 
ನ್ಯಾಯ-ನೀತಿ-ನೆಲೆ, ಪ್ರೀತಿ-ಸ್ನೇಹ-ಕಲೆ 
ಮಾನವತೆಯ ಶ್ರೇಯ. 


ಜಗದ ಹರವು, ಜೀವನದ ತೆರವು ತುಂ- 
ತುಂಬಿ ಯುವಜನಾಂಗ 

ತಲೆಮಾರಿಗೊಂದು ಹೊಸ ಅಲೆಯು ಬಂದು 
ನಿರ್ಮಲವು ನಾಟ್ಯರಂಗ. 


ಮಲೆತು ನಿಂತ ಕೊಳೆ ತೊಳೆದು ಹೊಚ್ಚಹೊಸ 
ಬೆಳಕಿನತ್ತ ನಡಿಗೆ - 

ಜನದ ಬದುಕಿನಲಿ ಬೆರೆತು ಬೇರುಎಲೆ- 
ಮಣ್ಣು-ಹೊನ್ನ ಕೊಡುಗೆ. 


03 


04 


'ಜೀವ Be 


ಯಾವ ಕಾಲಕೂ, ಯಾವ ದೇಶಕೂ 
ಯುವಕ ಶಕ್ತಿ ಚಿಲುಮೆ; 

ಇಳೆಗೆ ಇಳಿದು, ಆ ನಭಕೆ ಬೆಳೆದು, ಜಗ 
ಕಾಸಿ ಬಡಿವ ಕುಲುಮೆ. 


ಜೀವ ಧ್ವನಿ 


ನಾಗರ ಪಂಚಮಿ 


ಮಳೀ ಸುರಿದು ಹೋತೋ ಅಣ್ಣ 
ಬೆಳೀ ತುಂಬಿ ಬಂತೊ ॥ 


ದಾಸವಾಳ ನಂದಿಬಟ್ಲ 
ಗುಲಾಬಾಕ್ಟಿ ಮಲ್ಲಿಗಿ ಜಾಜಿ 
ಪಾರಿಜಾತ ಸಂಪಿಗಿ ಗೌರಿ 


ದಾರಿ ತುಂಬ ಸುರದಾವಲ್ಲ HOU 


ಭೂಮಿತಾಯಿ ಎತಿಕೊಂಡು 
ಬೋಲ ಬಗರಿ ಆಡಿಸುತ್ತ 
ಬಾಯಿ ತೆರೆದ ಹುತದೊಳಗೆ 
ಜೀವದ್ದಾಲು ಹೊಯ್ತುಳಲ್ಲ  ॥೨॥ 


ಹಸಿರು ಸೀರಿ, ಹೂವಿನ ಸೆರಗು - 
ತವರು ಮನೆಯ ನೆನೆಸಿ ಬಂದು 
ಒಕ್ಕಲಾಗಿ ಅಕ್ಕರತೀಲೆ 


ಜೋಕಾಲಿ ಆಡ್ಯಾರಲ್ಲ TESI 


66 


ಜೀವ ಧ್ವನಿ 


ನೋವು-ನಲಿವು ಹಿಂದು5-ಮುಂದು 
ಪ್ರೀತಿಯೊಂದ ಜಪ್ಪಿಸಿಕೊಂಡು 
ಹುರುಪಿನಿಂದ ಎಲ್ಲರ ಕೂಡ 
ಜೀಕುವದೆ ಜೀವನವೆಂದು eal 


ಕೀವ ಧ್ವನಿ 67 


ನಿನ್ನ ಕರುಣೆಗೆ 


ನಿನ್ನ ಕರುಣೆಗೆ ನಾನು ಕೇಂದ್ರವಾಗಿ 
ನಿಂದಿರುವೆ ಮೌನದಲಿ ತಲೆಯ ಬಾಗಿ. 


ಮುಗಿಲಿಂದ ಹಗಲಿಂದ ಇರುಳಿಂದ ಬಂದು 
ಮುಗಿಯದಾವುದೊ ಮಹಾದ್ಭುತವ ತಂದು 
ಬದುಕು ಪೊರೆಪೊರೆ ಬಿಚ್ಚಿ ಹದಗೊಳಿಸಲೆಂದು 
ಒಳಗು ಹೊರಗೂ ತುಂಬಿ ತುಳುಕಿರುವೆ ಇಂದು. 


ಅಂಜುವೆನು, ಅಳುಕುವೆನು ಅಷ್ಟಿಪಕೆಲ್ಲ 
ಮಂಜು ಮುಗಿಬೀಳುವದು ಭೂಮಿ ಬಾನೆಲ್ಲ; 
ಹಿಂಜುವವು ನೂರಾರು ನೇಸರನ ಕಿರಣ 
ಜೇಡಬಲೆ ತುಂಬೆಲ್ಲ ಮುತಿನಾಭರಣ. 


ಒಂದೊಂದೆ ಹೂವುಗಳ ಆಯುವದು ಹೇಗೆ ? 
ಆ ಬಣ್ಣ ಆ ನವುರು ಅದಕದರ ಸೋಗೆ. 
ಸೃಷ್ಟಿಯಲಿ, ದೃಷ್ಟಿಯಲಿ ನಡೆದಿಹುದು ಪೂಜೆ 
ಕಷ್ಟ-ಸುಖ-ಸಂಭ್ರಮದ ಸಂತೋಷದಾಚೆ. 


68 


* ಶರಣು ಅಮ್ಮ 


ಮನೆಯೆ ಮಠವಾಗಿಹುದು - 
ಹೊಸತಿಲೊಳಗೆ; 

ಕರುಣೆ ಹಣ್ಣಾಗಿಹುದು 
ನೋಟದೊಳಗೆ. 


ಎಲ್ಲೊ ಕಂಡಂತಿಹುದು 
ಈ ಹುಣ್ಣಿಮೆ; 

ಯಾರು ss 
Bs ಕಣ್ಣಮ ? 


ಮೇಲೆ ಕುಳಿತವರಲ್ಲ- 
ನೆಲದ ಮಮತೆ; 
ಜೀವ ಸಾಮೀಪ್ಯದಲಿ 


ನೋಡಿದ್ದು ನುಡಿದದ್ದು 
ಒಂದೆ ಗಳಿಗೆ; 
ಇಳಿದಿರುವೆ ಇಂಗಿರುವೆ 
ನನ್ನ ಒಳಗೆ. 


% ಸಜ್ಜಲಗುಡ್ಡದ ಶರಣಮೃ್ಮನವರ ದರ್ಶನ. 


ಜೀವ ಧ್ವ 


ಜೀವ ಧ್ವನಿ 


ನಾವು ಬಾಗುವ ಮೊದಲೆ 
ಕೈ ಮುಗಿವಿರಿ. 

ನಿಮ್ಮ ಹೆಸರೇ ಶರಣು - 
ಅಮ್ಮ, ಗೌರಿ. 


ಹರಸಿದಿರಿ ಮೌನದಲಿ 
ಹಣ್ಣು-ಕಾಯಿ; 
ಮರೆಯುವೆನೆ ಆ ನಿಮ್ಮ 
ಕಣ್ಣು ತಾಯಿ | 


69 


70 ಜೀವ ಧ್ವನಿ 


* ಮಹಾಂತ ಭಿಕ್ಷೆ 


ಚಿತ್ತ ಚಿತರಗಿಯಲಿ ಮೂಡಿತು 
ಹತ್ತು ದಿಕ್ಕಿಗು ಚಾಚಿತು. 

ಶ್ರೀ ವಿಜಯ ಮಹಂತೇಶ ಧ್ಯಾನದಿ 
ಹೊಚ್ಚ ಹೊಸಬಗೆ ತೆರೆಯಿತು. 


ಪದವಿ-ಪಲ್ಲಕ್ಕಿಗಳ ಮೆಲ್ಲಗೆ 
ಬದಿಗೆ ಸರಿಸುತ ಮಾಗಿತು. 
ಹೃದಯದಂತಃರಣ ಜೋಳಿಗೆ 
ಜನದ ಹತಿರ ಸಾಗಿತು. 


ಊರು ಊರಿಗು ನಡೆದೆ ನಡೆದರು - 
ನೀತಿ-ನಿಚ್ಚಳ ನಡತೆಗೆ; 

ಕೇರಿ ಕೇರಿಯ ಮನೆಯ ಬಾಗಿಲು 
ತೆರೆದು ಕರೆದರು ಬೆಳಕಿಗೆ - 


ದುಡ್ಡು ದುಗ್ಗಾಣಿಯನು ಬೇಡೆನು; 
ನಿಮ್ಮ ನೆಮ್ಮದಿ ಬಾಳಿಗೆ - 


* ಇಳಕಲ್ಲಿನ ಶ್ರೀ ಮಹಾಂತಸ್ವಾಮಿಗಳು ಕೈಗೊಂಡಿರುವ ಜನತೆಯ ದುಷ್ಟ ಚಟಗಳ 
ನಿವಾರಣೆಯ ಜೋಳಿಗೆಯ ಕಾಯಕ 


ಜೀವ ಧ್ವನಿ 71 


ನೀಡಿರಯ್ಯಾ ದುಷ್ಟ ಚಟಗಳ 
ತುಂಬಿಕೊಳುವೆನು ಜೋಳಿಗೆ. 


ಇದ್ದು ಬಿದ್ದುದ ಕಳೆದುಕೊಂಡಿರಿ 
ಬಡತನದಿ ಬೆಂಡಾದಿರಿ; 

ಯಾವ ಮೊಗದಲು ಗೆಲವು ಕಾಣದು -. 
ಸಾವ ಮೊದಲೇ ಸತಿರಿ. 


ಬಾಯ ಮಾತೇ ಕಾಯಕವು? ನಿಜ 
ದುಡಿಮೆಗೆಂದೇ ದೇಹವು; 
ಮನಸಿನಲ್ಲಿಯೆ ಮಹಾದೇವನು 
ಗುಡಿಯೊಳೇನಿದೆ ? ಗಂಟೆಯು. 


ಗುಡಿಸಿರೆಲ್ಲಾ ಮನದ ಮೂಲೆಯ - 
ಹಿಡಿಸಬಹುದೀ ಜೋಳಿಗೆ; 
ಕಳಿಸಬೇಡಿರಿ ಬರಿಯ ಕೈ, ಹಳ - 
ಹಳಿಸಬೇಡಿರಿ ನಾಳೆಗೆ. 


ಎಲ್ಲ ವ್ಯಸನಗಳಿಲ್ಲೆ ಹಾಕಿರಿ 
ಸಲ್ಲಲಿಂದೇ ಸ್ವಾಮಿಗೆ; 
ಬಿಟ್ಟೆನೆಂದರು ಬಿಡದ ಮಾಯೆಯ 
ಕಟ್ಟಿಹಾಕುವ ನೇಮಿಗೆ. 


ದಾರಿಯಿನ್ನೂ ದೂರವಿದೆ, ಆ 
ಸೂರ್ಯ ಚಂದ್ರರು ಸುತಲಿ; 
ಅಚ್ಚಬದುಕಿನ ಹಣತೆ ಹೊತಿಸಿ 
ನಿಚ್ಚ ಬಾಳನು ಬೆಳಗಲಿ. 


72 


ಜೀವ ಧ್ವನಿ 


ನಾನು ಮತ್ತು ಇತರರು 


ತಣ್ಣಗಿನ ಈ ಶೀತಲ ಜಗತಿನಲಿ ' 

ಇರುತಾರೆ ಕೆಲವರು : ನನ್ನಂಥ ಉನ್ನತರು; 

ಬೆಂಕಿಯನು ಕರಗಿಸುತ, ತಮ್ಮಲುವುಗಳ ನೆಣವ ಅರ್ವ 
ಉರಿಗಿಚ್ಚಿನಿಂದ ನೀರ ಹದಗೊಳಿಸುತ್ತ 

ಬಯಕೆಗಳ ಬೆನ್ನ ಕಪ್ಪು ಕತಲೆಯ ಬೆಳಗಿಸುತ್ತ. 

ಬಳಿಯಲ್ಲೆ ಸುಳಿಯುತಾಳೆ 'ಹಾಲುಗಲು- RG ಚೆಲುವೆ 
ಬಯಕೆಗಳನುದ್ದೀಪಿಸುತ್ತ 


ಶಬ್ದಗಳ ಹಾಳು ಸುರಿಯುವ ಮರಳುಗಾಡಿನಲಿ 
ನುಡಿಗೆ ಅರ್ಥ ತುಂಬುತ ಅದಕೆ ನೀಡುವಳು ನಾಲಗೆ. 
ಕಲ್ಲುಸಕ್ಕರೆ ಸವಿಯ ಮಿಲನ - ರುಚಿ ತೋರಿಸುತ 
ಸೂಕ್ಚ್ಮಾನುಭವಗಳನು ಹೃದಯದಲಿ ಸೃಷ್ಟಿಸುತ 
ಜೀವನದ ಕಟುತೆಯನು ಮಧುರಗೊಳಿಸಿ 

— ಹೌದು ಕವಿಯಾಗಿಸಿ. 


ನಿತ್ರಾಣಗೊಂಡ ಭೋಗಲಂಪಟ ಗಾಳಿ 
ಪರ್ವತಶಿಖರಗಳ ಮೇಲ್ಭುಸುಕ ತೇಲಿಸಿಕೊಂಡು ಸಾಗಿ 
ಕಾರ್ಮೋಡಗಳ ಮುಟಿಗೆಯಲಿ ಉಂಡೆ ಮಾಡಿ 
ಆನೆಗಳ ವಿಷ್ಠಲಗೊಳಿಸಿ, ಮದವೇರಿಸಿ; 


ಜೀವ ಧ್ವನಿ 73 


ಸ್ವರ್ಗದಲಿ ಮಧುತುಂಬಿದ ಕೊಪ್ಪರಿಗೆ ಬಾಯಿ 
ತಟ್ಟನೆ ತೆರೆದು ಅಮೃತ ಧಾರೆ; 

ದೇಹದಲಿ ಹೊರಸೂಸುವದು ಸುಗಂಧ 
ಆತ್ಮವನಲಂಕರಿಸಿ ತೆಗೆದು: ನಿರ್ಬಂಧ. 


ಪಾತಾಳ DANY ಅಂದಚಂದಗಳು 
ಮಣ್ಣಿಂದ ಹೊಮ್ಮಿ ತಲೆಯನೆತುವವು. 
ಜಡಗೊಂಡ ಶೂನ್ಯ ಗೂಡುಗಳಲ್ಲಿ 
ಸಂದನ. ಮೆಲ್ಲ ಮಿಡಿಯುವದು ಮಧುರಸ್ವನ. 
ಯಾವುದೋ ಮಾಯೆಯಲಿ ಬೀಸಿದ ಗಾಳಿ - 
ಸೆಡೆತ ಎದೆಗಳಲಿ ಸತ್ತು ಬಿದ್ದಿರುವ ಬಯಕೆಗಳ 
ಉದ್ದೀಪಿಸುವದು; ಆರಿಹೋದ ಬೆಂಕಿಯಲಿ 
ಜ್ವಾಲೆಗಳನೆಬ್ಬಿಸುವದು. 


ಎಲ್ಲ ದಾರಿಗಳ ಮೇಲೆ 
ಗೂಢಗಳ ಸೂರೆಗೊಳಿಸುತ್ತ 
ಸವಾರಿಗೈಯುವರು “ರೂಪವಿಲ್ಲದನಂತ 


ಈ ಹೃದಯಗಳು 
ಆತ್ಮಗಳು 

ಈ ಗುಲಾಬಿ ಹೂಗಳು 
ಕೋಗಿಲೆಗಳು: 


ತಣ್ಣಗಿನ ಈ ಶೀತಲ ಜಗತಿನಲಿ 
ದಾರಿನೋಡುವವು ಏಕಚಿತದಲಿ ಯಾರದೊ 
ಮಣ್ಣದೇಹವನು ಬತಲೆಗೊಳಿಸಿ 

ಆತ್ಮದಲಿ ಬೆಳಕು ಸೂಸಿ ? 


74 


ಗದ್ಯವನು ನೀರಸಗೊಳಿಸಿ 

ಕಾವ್ಯದ ರಂಗು ಹಿಡಿವ 

ಈ ಜಗದ ಆಕಸ್ಥಿಕದ ವೈಭವವಿದೇನು ? 
ಹೇಗೆ ಹೊರಹೊಮ್ಮುವದು ಮೃದ್ಗಂಧ - 
ಗಾಳಿಗಳು ಅದನೆಂತು ಹೊತುಸಾಗುವವು ? 


ನೀನಿರುವೆ; ಆದರೆ ನೀನು ಯಾರು ? 

ನೀನಿದ್ದೆ ಎಲ್ಲಿ ? ಎಲ್ಲಿಂದ ಬಂದೆ ? 

ದಯವಿಟ್ಟು ತುಟಿ ಬಿಚ್ಚಿ ಮಾತನಾಡು. 

ನೀರಿನ ಮೇಲೆ ನಡೆದ ಯೇಸುವನು 
ಶಿಲುಬೆಗೇರಿಸಿದುದೇಕೆ 9) . 

ಜನ್ಮವೆತ್ತಿದಾಗಲೆ ನಗೆಯ ಸೂಸಿದ 

ರುರತುಷ್ಟನ ಕತ್ತು ಹಿಸುಕಿ ನಿಸತ್ವಗೊಳಿಸಿದುದೇಕೆ ? 


ನಿನ್ನ ಬೆಂಕಿಯಮೇಲೆ ನಾನು ನೀರೆರೆದರೂ 
ನನ್ನ ನೀರೇಕೆ ಬೂದಿಯಾಯಿತು, ಹೇಳು. 
ಮನೆಯಿಂದ ಮನೆಗೆ ಬಾಗಿಲವ ಬಡಿಯುವೆನು 


ಕೈಲಿ ಭಿಕ್ಬಾಪಾತ್ರೆ ಹಿಡಿದು : ಇದರರ್ಥವನು ನೀಡಿರೆಂದು. 


ಉತ್ತರ ಕೊಡುವ ಬಾನದೇವತೆ ಮಾತ್ರ 

ತನ್ನ ಬಳ್ಳಿಮಾಡದಲಿ ಇನ್ನೂ ಮುಸುಕಿನೊಳಗಿಹಳು. 
ನನ್ನಂಥ ಉನ್ಮತ್ತ ಜನ ಉದ್ರೇಕದಲಿ 

ಯಾತನೆ ಪಡುತಲೇ ಸಾಗುತಿಹೆವು. 


ಜೀವ ಧ್ವನಿ 


ಮೂಲ ಕಾಶ್ಮೀರಿ : ಅಮೀನ್‌ ಕಾಮಿಲ್‌ 


ಜೀವ ಧ್ವನಿ 


ಆಕಾಶ 


ಆಕಾಶ ಅಂದರೆ ಏನು 9 
ಏನೂ ಒಳಗೊಳ್ಳದ ಶೂನ್ಯವಲ್ಲ : ಅದು 
ಮಾನವನ ಆಶೆ ಆಕಾಂಕ್ಷೆಗಳ WAAL | 


ಮಾನವ ? ಅವನಲ್ಲ ಇನ್ನು 

ಪ್ರತ್ಯೇಕಗೊಂಡ ಏಕಾಕಿ. 

ಆಗಸವನೆಲ್ಲ ಅಳೆದು, ಎಲ್ಲೆಗಳ 

ಗುರುತು ಹಾಕಿದ್ದಾನೆ. 

ಸಾರಿದ್ದಾನೆ ಮಾನವ ಕುಲಕೆ : 

""ಸಂಗಾತಿಗಳೆ, 

ಅಂತರಿಕ್ಷ ಬಣಬಣಗುಡುವ ಬಯಲಲ್ಲ- 
ಸೂಕ್ಷ್ಮಗೃ್ರಹಣ ತ್ರಾಣ ಲೋಕ. 

ಓಜಸ್ವಿ ಪಯಣಿಗನ ಗಾಳಿಸಂಚಾರ, 

ಅನಾದಿ, ಅನಂತ ವಿಸಾರದಾವರಣ. 

ಆದಮ್‌ ಮತ್ತು ಈವ್‌ : ಸೃಷ್ಟಿಯ ಮೊದಲ ಗಂಡು-ಹೆಣ್ಣು 
ವಿಪುಲ ಜೀವನವ HARS ನಿರಂತರ ಬದುಕಿ 
Bou ಪಡೆಯುತಿರುವ ತಾಣ. 


76 


ಜೀವ ಧ್ವನಿ 


ಮಾನವನ ದಿವ್ಯೋನ್ನಾದ 

ಹುಚ್ಚಲ್ಲ ಪೂರ್ತಿ - 

ಅವ್ಯ 3m, ಸ್ಥಿತಿಯ ಅವಕಾಶಕ್ಕೆ 
ಅರ್ಥವತತೆಯ ತಂದಿಹನು. 

Re ಅವನ ಪರಿಶೋಧನೆಗೆ 
ನಭೋಮಂಡಲವು ತನ್ನೆದೆಯ: ತೆರೆದಿದ್ದು 
ನಿರ್ನಿಮಿತವಲ್ಲ- 


ಅಲ್ಲಿ, ಇಲ್ಲಿ, ಎಲ್ಲೆಡೆಗೂ ಚೆಲ್ಲಾಪಿಲ್ಲಿ ' 

ಒಂದು ಗೊಂದಲ ಮತೊಂದರಿಂದ ಸ್ಥಾನಪಲ್ಲಟಗೊಳಲು 
ಈ ಕೋಲಾಹಲವ ಲೀಲೆಯಲಿ ಬಿಗಿದಪ್ಪಿ 
ಪೂರ್ವದರ್ಥಕ್ರಮವನದಕೆ ಮತ್ತೆ ನೀಡಿದರು. 
ನೆಲದಣುಗರು. 


ಭೂಮಿಯಾಳದ ಗಾಢ ಗೂಢಗಳ ಹೊಕ್ಕವರು 
ವೀರ್ಯವತಾದ, ಪುನಶ್ಚೇತನಗೊಂಡ, ಪ್ರಚಂಡರಭಸದ 
ಮೇಲೋಟಕ್ಕೆ ಅಟ್ಟಿದರು 

ಕ್ವೀಣಗೊಂಡಾಶೆಗಳ, ಅಸ್ಥಿಪ ಪಂಜರಗಳ. 


ಅಸ್ಥಿಪಂಜರಗಳಿನ್ನು ನಿರ್ವೀರ್ಯವಲ್ಲ : 
ಪುನರುಜ್ಜೀವಿತ ಮಾನವರ 

ನವಮಾನವರ ಹೆತ್ತ ಕೊಡುಗೆ - 

ಇವರು 

ಪ್ರಾಚೀನ ಆರ್ಯಭಟನಂಥ ಜ್ಯೋತಿಷ್ಯರು. 

ಭೂತಾಯ ಮೊಲೆಯುಂಡ ಮಹಿಮಾ ಪುರುಷರು. 
ಯುಗಯುಗದ ಹಿಂದೆ ನುಡಿದ ಯಾವುದೊ ಘೋಷ 


ಜೀವ ಧ್ವನಿ 17 


ಅಸ್ಪಷ್ಟವಾದರೂ ನಿಸಂದಿಗ್ಹ : 
ಬಹುಶಃ ಇದೇ ಅವರ ಮೊರೆ : 

“ಬಾಂಧವರೆ ಏಳಿ 
ಮಲಗದಿರಿ 
ಆಕಾಶವನ್ನಳೆಯಿರಿ. 
ಅಲ್ಲುಂಟು ಮಾನವ ತುಳಿದ mo’. 
ಮನುಷ್ಯ] ಮಕ್ಕಳೀಗ ಸಾರಿ ಹೇಳುತಾರೆ ದೃಢವಾಗಿ : 

“ದೇವಾ, ಪ ಆಕಾಶವನ್ನೆ ನಾವು ಸೂರೆಗೊಂಡಿದ್ದೇವೆ'' 
ಆದಮ್‌ನಿಗೆ ಮತ್ತೊಮ್ಮೆ ಕಿರೀಟವಿಟ್ಟದ್ದಾಯ್ತು 
ಈಶ್ವರನು ಮೆಲುದನಿಯಲ್ಲಿ ನುಡಿದ : 

""ಸುಬಹಾನ್‌ ಅಲ್‌ ಅಜೀ ಅಸರಾ ಬಿ ಅಬುರಿಹೀ'', 
ಆಕಾಶದಾಚೆಯ ವಿಶಾಲ ಸುದೀರ್ಪ ಪಯಣದಿಂದ 
ಮಾನವನನ್ನು ಮರಳಿ ಮುಟ್ಟಿಸಿದ್ದಾನೆ 
ಅವನ ನೆಲೆಗೆ 


ಮೂಲ ಕಾಶ್ಮೀರಿ : ಅಬ್ದುರ್‌ ರೆಹಮಾನ್‌ ಅಜಾದ್‌ 


78 


ಆತ್ಮ- ಉಪದೇಶ 


ಯಾವುದೋ ಅಂಕಿಯ ಮೇಲೆ ನಿಂತುಬಿಟ್ಟ, 
ತುಕ್ಕುಹಿಡಿದ ಗಡಿಯಾರದಂತಾಗಿದೆ 
ನಮ್ಮ ಚೇತನ. 


ಎಂದೋ ಒಂದು ಘಟನೆ ನಮ್ಮನಲುಗಾಡಿಸಿದಾಗ 


ಕೂಡಲೆ ತುಸು ಸರಿದಾಡತೊಡಗುತೇವೆ. 
ಕೆಲಹೊತ್ತು "ಟಿಕ್‌' "ಟಿಕ್‌' ಎಂದು - 
ಮತ್ತೆ, ಮತಾವುದೋ ಅಂಕಿಯ ಮೇಲೆ 
ಹಾಗೆಯೇ ನಿಂತು ಬಿಡುತ್ತೇವೆ. 


ಈ ಅವಧಿಯಲ್ಲಿ 

ಜೇಡಬಲೆ ಕಟ್ಟಿದಂತೆ, ಜಂಗು ಹಿಡಿದಂತೆ 
ಅವುಗಳ ಇರುವಿಕೆಯ ಅರಿವೇ ಇಲ್ಲದೆ 

ವಿಚಿತ್ರ ಬಯಕೆಗಳನ್ನು, ಭಾವನೆ ಕಲ್ಪನೆಗಳನ್ನು 
ನಮ್ಮ ಮನದೊಳಗೆ ಬೆಳೆಸುತೇವೆ. 


ತನ್ನ ಮನಸಿನ ಆಳದಲ್ಲಿ ಮನುಷ್ಯ 
ಇಣುಕಿ ನೋಡಲೇಬೇಕು. 

ತನ್ನ ಆತ್ಮದ ಹೊಸಿಲ ಬಳಿ 
ಪಹರೆ ಮಾಡಲೇಬೇಕು. 


ಜೀವ ಧ್ವನಿ 


ಜೀವ ಧ್ವನಿ 


ಇಲ್ಲವಾದರೆ ಆತ್ಮಕ್ಕೆ ಒಂದೊಂದಾಗಿ ಕಲೆ 
ಬೀಳತೊಡಗುತವೆ 

ಮೊದಮೊದಲು ಚಿಕ್ಕವಾಗಿ, ಸೌಮ್ಯವಾಗಿ, 

ಬರಬರುತ್ತ ದೊಡ್ಡವಾಗಿ, ಕಪ್ಪುಗಿ. 

ಆತ್ಮದ ತಂತಿಗಳು ಆ ಕ್ಷಣ ಕಂಪಿಸಿ 

ಆಮೇಲೆ ಅವುಗಳನ್ನು ಸಹಿಸಿಕೊಂಡುಬಿಡುತವೆ. 

ಹೀಗೆ, ಮೆಲ್ಲಮೆಲ್ಲನೆ 

ನಿಮ್ಮ ಆತ್ಮವನ್ನು ಬೇರಾವುದೋ ಒಂದು ಪ್ರವೇಶಿಸಿ 

ವಶಪಡಿಸಿಕೊಳುತದೆ. 

ನಿಮ್ಮ ದೃಷ್ಟಿ ಮಾಲಿನ್ಯವೊ, ಅಥವಾ 

ಕಣ್ಣಿನಲ್ಲಿಯೇ ದೋಷವೋ 

ನಿಮಗೆ ಹೊಳೆಯದೆ ಹೋಗುತದೆ. 

ಈಗಲ್ಲದಿದ್ದರೂ 

ಕೆಲದಿನಗಳ ಮೇಲೆ, ಮನದ ಅನೇಕ 

ಕಾಳರಾತ್ರಿಗಳಲ್ಲಿ ತೊಳಲಾಡಿ, 

ತಪ್ಪು-ಒಪ್ಪುಗಳ ಇಕ್ಕಟ್ಟಿನ ಶಿಲುಬೆಯಲ್ಲಿ 

ನಿರಂತರ ನುರಿಗೊಂಡ ಮೇಲಾದರೂ 

ದೃಷ್ಟಿಯಲಿ ದೋಷವಿದ್ದುದರೆಡೆಗೆ 

ಯಾರಾದರೂ BOGS ತೋರಿಸಲೇಬೇಕು; 

ಸಣ್ಣಕಲೆಯೇ ಇದ್ದರೂ ದೃಷ್ಟಿಯಲಿ 

ತೀವ್ರ ಪ್ರತಿಕ್ರಿಯೆಯನವರು ತೋರಿಸಲೇಬೇಕು. 

ಇಲ್ಲವಾದರೆ 

ಆತ್ಮದಲಿ ಏನೇನೋ ಗದ್ದಲ, ಗಲಿಬಿಲಿ, ಗೌಜು. 

ಯಾವುದನ್ನೂ ಸರಿಯಾಗಿ ಹೇಳಲೂ ಕೇಳಲೂ 

ಆಗುವುದೇ ಇಲ್ಲ 


79 


80 


ಜೀವ ಧ್ವನಿ 


"ಎಲ್ಲ ಸರಿಯಾಗಿದೆ', "ಎಲ್ಲ ನಡೆಯುತಿದೆ' ಎಂಬ ಸಿದ್ದಾಂತ 


oS 


ಮನಸಿನ ಆಳದಲ್ಲಿ ಬೇರೂರಿ ಬಿಡುತದೆ. 


ನಿಮ್ಮ ಮಗುವಿಗೆ ಆಟಿಕೆ, ಸಿಹಿತಿಂಡಿ, ಶಾಲೆಯ ಸಮವಸ್ತ್ರ 
ಕೊಡಬೇಡಿರೆಂದು ನಾನು ಹೇಳುವದಿಲ್ಲ 

ಶುಭ್ರವಾದ ಅಂಗಿ, ನೀಲಿ ಕಂಠವಸ್ತ್ರ 

ಬ್ಯಾಂಕಿನಲ್ಲಿ ಹಣ - ಅವನಿಗೆ ಬೇಡವೆಂದಲ್ವ 

ಆದರೆ, ಅವನ ಆತ್ಮ ಸಹಜವಾಗಿ ಉಸಿರಾಡುವಂತೆ 
ಶುದ್ದ ವಾತಾವರಣವನ್ನು ಅವನಿಗೆ ಆಸಿಯಾಗಿ ಬಿಡಿ. 


ಬಾಳಿನ ಒಳಿತಿನಲ್ಲಿ ತೀವ್ರಶ್ರದ್ದೆ ಅವನಿಗೆ ಬೇಕಲ್ಲದೆ 
ದೊಡ್ಡ ದೊಡ್ಡ ಮಹಲು-ಮಂದಿರಗಳಲ್ಲ 

ನಿಮ್ಮ ಮಗುವಿಗೆ ಬೇಕಾದದ್ದು 

ನಿಸೇಜವಾದ ನಿಮ್ಮ ದೀರ್ಫಾಯುಷ್ಯವಲ್ಲ - 
ನಿಮ್ಮ ಉಜ್ವಲವಾದ ಚರಿತ್ರೆ. 


ಸದ್ಯದ ನಮ್ಮ ಚರಿತ್ರೆಯೋ- 
ಯಾವುದೋ ಅಂಕಿಯ ಮೇಲೆ ನಿಂತುಬಿಟ್ಟ 
ತುಕ್ಕು ಹಿಡಿದ ಗಡಿಯಾರದಂತಾಗಿದೆ 
ನಮ್ಮ ಚೇತನ. | 
ಎಂದೋ ಒಂದು ಘಟನೆ ನಮ್ಮನ್ನು ಅಲುಗಾಡಿಸಿದಾಗ 
ಕೂಡಲೆ ಸರಿದಾಡಲು ತೊಡಗುತೇವೆ. 
ಕೆಲಹೊತ್ತು "ಟಿಕ್‌', "ಟಿಕ್‌' ಎಂದು 
ಮತಾವುದೋ ಅಂಕಿಯಮೇಲೆ ಹಾಗೆಯೇ 
ನಿಂತುಬಿಡುತೇವೆ. 
ಮೂಲ ಪಂಜಾಬಿ : ಸುರಜಿತ್‌ ಪತಾರ್‌ 


ಜೀವ ಧ್ವನಿ 81 


ನೀಲ ಪಕಿ 
Oh 


ನಾನು ದೇವನ ಪಕ್ಷಿ ಅವನ ಬಾನೀಜುವೆನು 
ದಿವ್ಯ ಉನ್ನತ ಶುಭ್ರ ನೀಲದೊಳಗೆ; 

ನಿಜದ, ಇನಿದಾದುದರ ದನಿ ಹಿಡಿದು ಹಾಡುವೆನು 
ದೇವನಿಗೆ ದೇವನಂತಹರ ಕಿವಿಗೆ. 


ಜ್ವಾಲೆಯಂತೇರುವೆನು ಮರ್ತ್ಯದಾಲಯದಿಂದ 
ಕೂರಗು-ಮರುಗುಗಳಾಚೆ ಆಕಾಶಕೆ: 
ನರಳುತಿಹ ಅವನ ಹುಟ್ಟಿದ ನೆಲಕೆ ಚೆಲ್ಲುವೆನು 
ತುಡಿವ ಭಾವದ ಬೆಂಕಿ-ಬೀಜಗಳನು. 


ಕಾಲದೇಶವ ಮೀರಿ ರಕ್ಕೆಗೆದರುವೆ ಮೇಲೆ 
ಬಾಡಿ ಕಳೆಗುಂದದಿಹ ಬೆಳಕಿನೆಡೆಗೆ 

ಶಾಶ್ಚತದ ಮುಖದ ಸುಖದಾನಂದವನು ತರುವೆ 
ಆತ್ಮದವಲೋಕನದನುಗ್ರಹ ಬಗೆ. 


ನನ್ನ ಮಾಣಿಕದಕ್ಕಿಯಿಂದ ಲೋಕವನಳೆವೆ 
ಇಳಿದಿರುವೆ ಜ್ಞಾನವೃಕದ ಕೊಂಬೆಗೆ; 
ಸಗ್ಗದೆಲ್ಲಾ ಹೂಗಳಿಲ್ಲಿ ಕಿಕ್ಕಿರಿದಿಹವು. 
ಅನಂತತೆಯ ರುುರಿ-ತೊರೆಯ ಬದಿಗೆ. 


82 


ಜೀವ ಧ್ವನಿ | 


ಜ್ವಲಿಸುವೆನ್ನೆದೆಯಿಂದಲೇನು ಮರೆಮಾಚಿಲ್ಲ 
ತೀರವಿಲ್ಲದ ಚಿತವಿಹುದು ಶಾಂತ; 
ಹರ್ಷಾತಿರೇಕದನುಭಾವ ಕಲೆಯೀ ಹಾಡು 
ಹಾರುವಿಕೆ-ಗುರಿ ಅಮೃತ ಸಂಕಲ್ಪವು. 


ಮೂಲ : ಶ್ರೀ ಅರವಿಂದರ "The Blue Bird" 


`ಕೊಡುಗೆ'ಯನ್ನು ಕೊಟ್ಟಿದೆ. a 
ಕಾವಿಯ ಕಾವ್ಯಜೀವನ ಮೂಲತಃ ಪರಿಸರ ಸಂವೇದೀ ? 
ಬದುಕಿನ ese ಒಂದು . 


ಮಾನವೀ ಯತ್ತೆ ” ನಿಸರ್ಗಪಿಯತೆ - 
ಮೂಲದ್ರವ್ಯವನ್ನು ತಮ್ಮ ವ್ಯಕ್ತಿತ್ವದಲ್ಲಿ ಕರಗಿಸಿಕೊಂಡು, ತಮ್ಮ ಎ 
ರೂಪಿಸಿಕೊಂಡವರು. “ಹೆಜ್ಜೆಯಿಂದ ಹೆಜ್ಜೆಗೆ ಬದಲಾಗುತ್ತ 
ae ನವೋದಯ ಹಾಗೂ  ನಷ್ಯಮಾರ್ಗಗಳಿರಡರ ಸತ್ತವನ 
ಬೆಸೆಯುವುದರಲ್ಲಿ ಸಫಲರಾದವರು. : : 1... 
..ಅವರ ಕಾವ್ಯದ ಮತ್ತೊಂದು. ವಿಶೇಷತೆ ಇರುವದು ಅವರ ಸಾನೆಟ್‌ ಹೆ 
a ಸಾನೆಟ್‌ಗಳೂ. ಹರಳುಗೊಂಡ ಪ್ರತಿಮೆಗಳಂತಿವೆ. ಕಣವಿಂ 
ಕಲೆಗಾರಿಕೆ ಈ ಸಾನೆಟ್‌ ಳ್ಳ ಒಂದು ಪರಿಣತಿಯ ನೆಲೆಗೆ ನಿಂತಿದೆ. 
| oo ಇಡಾ. ಜಿ.ಎಸ್‌. ತ ರುದಪ 


ISBN: 81-89268-44-9 | 


ಷ್ಟು ಐಬಿಎಚ್‌ ಪ್ರಕಾಶನ | _ 
ಸಂ, ರಾನ್‌ ote ae 
: ಬಿಎಸ್‌ಕೆ 3ನೇ ಹಂತ, ಬೆಂಗಳೂರು - 


ದೂರವಾಣಿ : 65598689, 266 


